ಶತಮಾನದ ಹೊಸಶಾಸನದಲ್ಲಿ 


ಎಂ.ಜೆ. ನಾಗರಾಜ 


ಕೊಡಗು ಜಿಲ್ಲೆಯ ವೀರಶೈವ ಮಠಗಳು 


ಕೊಡಗಿನಲ್ಲಿ ಹತ್ತನೆಯ ಶತಮಾನದವರೆಗೂ 
ಅಳಿದ ಗಂಗರ ಕಾಲದಲ್ಲಿ ಜೈ ನಧರ್ಮದ ಪ್ರಭಾವ 
ಕಾಣುತ್ತದೆ. ಗಂಗರ ಮಾಂಡಲಿಕರಾಗಿ ಕೊಡಗಿನ ಭಾಗ 
ಗಳನ್ನು ಆಳುತ್ತಿದ್ದ ಚಂಗಾಳ್ವರೂ ಆ ಶತಮಾನದಲ್ಲಿ 
ಜೈನರೇ ಆಗಿದ್ದರು. ಬಹುಶಃ ಚೋಳರ ಒಂದಿಗೆಯೆ 
ಕೊಡಗಿಗೆ ಕಾಲಿಟ್ಟ ಕೊಂಗಾಳ್ವರು ಜೈನರಾಗಿದ್ದರೂ. 
ಮುಂದಿನ ಅವರ ಕೆಲ ವವು ಅರಸರು" ವೀರಶೈವದ 
ಪ್ರಭಾವಕ್ಕೆ ಒಳಗಾದರು ಎಂದರೂ! ಆ ಪ್ರಭಾವದಲ್ಲಿ 
ಚಂಗಾಳ್ಜರಂತೆ ಉಳಿದರು ಎನ್ನುವಂತಿಲ್ಲ. ಕ್ರಿ.ಶ. ೧೦೦೪ 
ರಲ್ಲಿ ಚಂಗಾಳ್ಸರು ಕೊಡಗಿನ ಪೂರ್ವಭಾಗದಲ್ಲಿ 
ಆಳುತ್ತಿದ್ದ ಸಮಯದಲ್ಲಿ ರಾಜೇಂದ್ರ ಚೋಳನನಿಂದ 
ಪನಸೋಗೆಯುದ್ದದಲ್ಲಿ ಪರಾಜಿತರಾದರು. ಈ ಹೆ ಹೊತ್ತಿಗೆ 
ಚೋಳರಲ್ಲಿ ನೀರಶೈ ವದ ಪ್ರಭಾವಕ್ಕೆ ಒಳಗಾದ 
ಕೆಲವರು ಇದ್ದು "ತಮ್ಮ ದೀಕ್ಷಾ ಗುರುಗಳನ್ನು 
ಅನುಸರಿಸಿ ವೀರಭದ್ರನಗ್ಗುಡಿಗಳನ್ನು, ಮಠಗಳನ್ನು 
ನಿರ್ಮಿಸಿದಂತೆ ತೋರುತ್ತದೆ3 ಕೊಡಗಿನ ಕಾವೇರಿಯ 
ಪೂರ್ವ _ ದಂಡೆಯಲ್ಲಿ “ಚೋಳಪ್ರತಿಷ್ಠಾ ವೀರಭದ್ರನ 
ಸ್ಥಾಪನೆಗೆ' ಬಹುಶಹ ಕೊಡಗಿನ ಚಿಳುಗುಂಡ ೧೧ನೇ 
"ಉಲ್ಲೇಖಿತನಾದ 
ಗೋಪತಿ್‌ ಅಂದರೆ ಶ್ರೀ ಶೈಲ ಜಗದ್ಗುರು 
ಚೆಂದ್ರಗುಂಡಸಿವಾಚಾರ್ಯರ ಪ್ರಭಾವವೆ ಕಾರಣ 
ವಾಗಿರುವಂತಿದೆ. ಅಲ್ಲಿದೆ ಕಂಚಿಯ ಈ ಹೈಹಯ 
ವಂಶದ ರಾಜೇಂದ್ರ ಚೋಳನು (ಕ್ರಿ.ಶ. ೧೦೦೪ 
೪೨) ಶ್ರೀ ಶೈಲ ಜಗದ್ಗುರು. ಚಂದ್ರಗುಂಡ 
ಶಿವಾಚಾರ್ಯರ ಅನುಗ್ರಹಕ್ಕೆ ಪಾತ್ರನಾದವ, ಗಂಗರನ್ನೂ 
ಸೋಲಿಸಿದವ ಹಾಗೂ ನಂದಿಬೆಟ್ಟದಲ್ಲಿನ ಜೈನ 
ಬಸದಿಗಳನ್ನು ನಂದೇಶ್ವರ ದೇಗುಲಗಳನ್ನಾಗಿ 
ಮಾರ್ಪಡಿಸಿದ್ದೂ ಈ ಸಮಯದಲ್ಲಿಯೇ ಎಂದು 
ತೋರುತ್ತದ. * ಈ ಹಿನ್ನೆಲೆಯಲ್ಲಿ ಕೊಡಗಿನಲ್ಲಿದ್ದ 
ಚಂಗಾಳ್ವರಸರ ಶಾಖೆ ವೀರಶೈವವನ್ನತಿ ೧೧ನೆಯ 
ಶತಮಾದಲ್ಲಿ ಅಪ್ಪಿರುವ ಅಥವಾ ಅದರ ಪ್ರಭಾವಕ್ಕೆ 
ಒಳಗಾದ ಸಾಧ್ಯ ತೆಯನ್ನು ಕಾಣಬಹುದು. ಹಾಗಿದ್ದರೆ 
ಅರಸರಿಂದ ತಮ್ಮ ಧಾರ್ಮಿಕ ಆಚರಣೆಗಳಿಗಾಗಿ 
ವೀರಶೈವ ಧರ್ಮದ ಸಹಜ ಅಂಗವಾದ ಮತಗಳ 


ಇತಿಹಾಸ ದರ್ಶನ 


ಅಸ್ತಿತ್ವಕ್ಕೆ: ಹನ್ನೊಂದನೆಯ ಶತಮಾನದಲ್ಲಿ ನಾಂದಿ ಬಿಟ್ಟಿತು 
ಎನ್ನಬೇಕು. ಕೊಡಗಿನ ಕಾವೇರಿಯ. ಈ ಪೂರ್ವ 
ದಂಡೆಯಲ್ಲಿ (ಈಗಿನ ನಂಜರಾಯಪಟ್ಟಣ ಪ್ರದೇಶ) ಬಿದ್ದ 
ನಾಂದಿ ಕಾಲಾನಂತರದಲ್ಲಿ ಇಲ್ಲಿ ಗುರುಸ್ತಲದ, 
ವಿರಕ್ಷಸಂಪ್ರದಾಯದ ಹಾಗೂ ಸಿಂಸಾರಿ ಮಠಗಳಿಗೆ 
ಅವಕಾಶ ಮಾಡಿಕೊಟ್ಟಿರಬೇಕು. ಅಂದರೆ ಹಾಲೇರಿ 
ಅರಸರಿಗೆ ಮುನ್ನವೆ ಕೊಡಗಿನ ಕೆಲವರಸರು ಅನುಸರಿಸಿ 
ಧರ್ಮ, ರೂಪಿಸಿದ ಮಠಗಳ ಬಗ್ಗೆ ಈ ಅಂಶಗಳು 


. ಪೂರಕವಾಗುತ್ತವೆ. ಕೊಡಗಿನ ಅನೇಕ 'ಶಾನಸಗಳು ಇದಕ್ಕೆ 


ಪೋಷಕ ಸಾಕ್ಷಿಗಳಾಗಿವೆ. 


ಕ್ರಿಶ. ೧೦೯೫ರ ಉತ್ತರ ಕೊಡಗಿನ ಯಡೂರು 
ಶಾಸನವು ಹಾನುಗಲ್ಲು ಕದಂಬ ವಂಶದದುದ್ದರಸನ 
ಇಲ್ಲಿನ ಆಳ್ವಿಕೆಯನ್ನೂ ಸೂಚಿಸುತ್ತೆ. ಅವನು 
ಮಾಹೇಶ್ವರ ಸ್ಫುಪ್ರದಾಯಕೆ ಸೇರಿದ್ದ *'ಶಿವಭಕ್ತನೆಂದು 
ಸೂಚಿಸುವಂತಿದೆ.” ಅಂದರ ವೀರಶೈವ ಪ್ರಭಾವಿತ 
ಅರಸು ಇಲ್ಲಿದ್ದ ಬಗ್ಗೆ ಅದು ಪುರಾವೆ ಇರಬಹುದು. 


ಚೋಳರ ಅಧೀನರಾದ ಮೇಲೆ ಚಂಗಾಳ್ವರು 
ಕ್ರಮೇಣ ವೀರಶೈವದ ಪ್ರಭಾವಕ್ಕೆ ಓಳಗಾಗ್ನಿ ಬೆಟ್ಟದ 
ಪುರದ ಅನ್ನದಾನಿ ಮಲ್ಲಿಕಾರ್ಜುನ ದೇವರನ್ನು ತಮ್ಮ 
ಕುಲದೇವರನ್ನಾಗಿ ಅಂಗೀಕರಿಸಿದಂತಿದೆ. ಚಾರಿತ್ರಿಕವಾಗಿ 
೧೦ನೇ ಶತಮಾನದಿಂದಲೇ ಪ್ರಸಿದ್ದಿ ಪಡೆದ ಆ ಬೆಟ್ಟ 
ಶ್ರೀಗಿರಿ ಎಂದು ಹೆಸರಾಗಿ ಕುಲೋತ್ತುಂಗ ಚೋಳನ 
ಶಾಸನದಲ್ಲಿ ಪ್ರಸ್ತಾಪನೆಗೊಂಡಿದೆ. ಚಂಗಾಳ್ಬರು ಬೆಟ್ಟದ 
ಪುರದ ಮೂಲಮಠದ ಅಥವಾ ಸ್ರೀ ಶೈಲ 
ಸಂಪ್ರದಾಯದ ಪೀಠದ ಶಿಷ್ಯರಾಗಿ, ವೀರಶೈವ ದಿಣ್ಣೆ 
ಪಡೆದ ಬಗ್ಗೆ ಅವರ ರಾಜವಂಶಾವಳಿಯಲ್ಲೆ ಬರುವ 
ಹೆಸರುಗಳು" ಸೂಚನೆ ನೀಡುವಂತಿದೆ. ಅವರು 


` ಕೊಡಗಿನಲ್ಲಿ ಆಳುತ್ತಿದ್ದ ಭಾಗದಲ್ಲಿದ್ದ ಅಮ್ಮತ್ತಿ 


ನಾಡಿನಲ್ಲಿ ಬೆಟ್ಟದಪುರದ ಮಠದ ಶಾಖಾ ಮಠಗಳ 
ಅಸ್ತಿತ್ವ ಇದನ್ನು ಪೋಷಿಸುವಂತಿದೆ. ಪೂರ್ವ ಚಂಗಾಳ್ವರ 
ಬದುಕಿನಲ್ಲಿ ನಡೆದ ಘಟನೆ, ನಂತರದ ಚಂಗಾಳ್ವರಲ್ಲಿ. 
(೧೫ನೇ ಶತಮಾನದ) ಮತ್ತೂ ಘಟ್ಟಿ ಗೊಂಡು 
ವೀರಶೈವ. ಮಠಗಳು ಸಾಕಷ್ಟು ಸಂಖ್ಯೆ ಯಲ್ಲಿ 


೧೫೯ 


ವೃದ್ಧಿಗೊಂಡಿರಬೇಕು. ಬಹುಶಃ ಈ ಹಿನ್ನೆಲೆಯಿಂದಾಗಿ 

ಆಬ್ಲೆಮಠದ ಬಳಿಯ ಮಲ್ಲಕಾರ್ಜುನಗುಡಿಯ ಅಸ್ತಿತ್ವ, 

ಮಲ್ಲಪ್ಪನಾಯಕನ ಆಳ್ವಿಕೆ ಕ್ರಿಶ ೧೪೬೪ರ ಅಲ್ಲಿನ 

ಶಾಸನದಿಂದ ತಿಳಿಯುತ್ತದೆ. ಅಂದರೆ ಅಬ್ಬಿ ಮಠದ 

ಬಹಲ ನೊದಲಿಗೆ ಗುರುಸ್ತಲದ ಮಠವೊಂದಿತ್ತು ಎಂಬ 
ಸೂಚನೆ "ದೊರಕುತ್ತದೆ. 


ಕ್ರಿ.ಶ. ೧೧೭೫ರ ಸದಿಗಾಂದ ಶಾಸದಲ್ಲಿ ಬರುವ 
“ಗಣಹೂರು' (ಗ್ರಾಮ), 
ಸಂಬಂಧಿಸಿದಂತೆ ನಹನು > ಗಣಗೂರು ಆಗಿದ್ದರೆ, 
ತದನುಗುಣವಾಗಿ ಅಲ್ಲಿ ವೀರಶೈವ ಮಠವಿದ್ದ ಬಗ್ಗೆ 
ಪರೋಕ್ಷ ಸೂಚ ದೊರಕುತ್ತದೆ. ಚೆಂಗಾಳ್ವರ 
ಪೆರಿಯರಾಜರುದ್ರಗಣ ತನ್ನ ತಂದೆತಾಯಿಗಳಿಗೆ ಕೈಲಾಸ 
ಪದವಿ ಒದಗರೆಂದು “ಗಣಗೂರಿನಲ್ಲಿ ಭೂದಾನ 


ಮಾಡಿದ ಬಗೆ ಕ್ರಿಶ. ೧೫೯೭ರ ಅಲ್ಲಿನ ಶಾಸನ 
ಶಿಳಿಸುತ್ತದ್‌. ಚಂಗಾಳ್ವ ಶ್ರೀಕಂಠರಸು ಕ್ರಿ.ಶ. 
೧೫೪೪ ೪ರಲ್ಲಿ “ಲಿಂಗಣೊಡೇರು ದೇವರಿಗೆ" "ಭಗುತನ 


ಕೋಟೆಗೆ" ಸಲ್ಲುವ ಭೂಮಿಯನ್ನು ಸರ್ವಮಾನ್ಯ್ಮವಾಗಿ 
ಕೊಟ್ಟರುವ ಸಂದರ್ಭ ವೌ ಅಲ್ಲಿದ್ದರಬಹುದಾದ 
ವೀರಶೈವ ಮಠವೊಂದರ ಅಸ್ತಿತ್ವವನ್ನು ಸೂಚಿಸು 


5 
A 
WES: . 


ನಂಜರಾಯಪಟ್ಟಣದ ಬಳಿ ಲಭ್ಯ ವಾದ ಕ್ರಿಶ 
೧೨೯೮ರ ಹೊಸ ಶಾಸನದ ರೀತ್ಮ ಅಲ್ಲಿ ವೀರಚೋಳ 
ರ ಚತ ಪ್‌ ಆಗ ಅದು ಕೊಡಗು 

ಗಪ ಪಟ್ಟಣವೆನಿ ಸಿ ನ ರಾಜ ತೆ ಆಗಿತ್ತ 
"ಅವರ ವಾಚಾರದ 

ರ್ಮಗಳಿಗೆ ಅಲ್ಲಿ ಮತವೊಂದಿದ್ದು ಪಟ್ಟದ ಮಠ 
ಎ ಅದಕ್ಕೆ ' ಶಿವಾನಂದ ಸ್ವಾಮಿ ಮಠ ವೆಂಬ 
ಹೆಸರು. ಅವರ ಕಾಲದಿಂದಲೋ ಅಥವಾ ನಂತರದ 
ಚೆಂಗಾಳ್ವರ ಕಾಲದಲ್ಲಿಯೂ ಒದಗಿರಬೇಕು. ಹಾವೇರಿ 
ಅರಸರ ಅಂತ್ರ ಕಾಲದಲ್ಲಿಯೂ ಆ ಮಠ ಪ್ರಸಿದ್ಧ 
ವಾಗಿಯೇ ಇದ್ದಿತು. ನಂತರದ ಚೆಂಗ್ರಾಳ್ವರು ಕೊಡಗು 
ಶ್ರೀರಂಗಪ ಟ್ವಣವನ್ನು ನಂಜರಾಯ ಪಟ್ಟಣದ ಭಾಗವ 
ನ್ನಾಗಿ ಮಡಿಕೊಂಡು ಆಳತೊಡಗಿದ ಮೀಟಿ ಉತ್ತರ 
ಕೊಡಗಿನ ಭಾಗಗಳಲ್ಲಿ ವೀರಶೈವ ಮಠಗಳಿಗೆ ಹೆಚ್ಚು 
ರಾಜಪೋಷಣೆ ದೊರಕಿದಂತೆ ತೋರುತ್ತದೆ. 


ಹಾಲೇರಿ ಅರಸು ವಂಶ ಸ್ಥಾಪನೆಯ ವೇಳೆಗೆ 
ಅಂದರೆ ಇಕ್ಸೇರಿಯಿಂದ ಬಂದ ರಾಮರಾಜ ನಾಯಕನ 


ವೀರಶೈವದ ಗಣಾ ಚಾರಕೆ 
ಲ್ರ ಕೆ 


ಹಿರಿಯಮಗ ವೀರರಾಜ ಒಡೆಯ ಕ್ರಿ.ಶ. ೧೫೮೬ರ 
ಸುಮಾರಿಗೆ ಕೊಡಗಿನ ಹಾಲೇರಿಗೆ ಒಂದು ನಿಲ್ಲುವ 
ವೇಳೆಗೆ! ಚಂಗಾಳ್ಬರಿಂದಾಗಿ ವೀರಶೈವ ಮಠಗಳ 
ಹರವು ಇದ್ದು ಅವು ಆತನಿಗೆ ನೈಶಿಕ ಬೆಂಬಲ 


ನೀಡಿರಬೇಕು. ಈ ವೀರರಾಜ ಒಡೆಯ 
ಚಂಗಾಳ್ವಪರಿ ರಿಯರಾಜದೇವ' ರುದ್ರಗಣನ ಮಗಳನ್ನು 


ಮದುವೆ ಅಗಿರುವಂತಿದೆ. ಈತ ಹಾಲೆ ಸರಿಯಲ್ಲ ನಿಂತು 


ಜಂಗಮವೇಷಧಾರಿಯಾಗಿ ಬಂದದ್ದ ರಿಂದ 'ಕೃಮಠ' 
ವೊಂದನ್ನು ಸ್ಥಾಪಿಸಿ, ಮಠದ ಪ್ರಾಥಮಿಕ 
ಸ್ವರೂಪವನ್ನು ಅಲ್ಲಿ ಅನ ಪುಗೊೂಳಿಸಿದ ಬಹುಶಃ 
ಹಾಲೇರಿಯ ಶಾಸನೋಕ್ತ ಐಗಳ ಮಠ ಇವನು 
ಸ್ಥಾಪಿಸಿದ ಮೂಲ "ಕೈ ಮಠ'ವಾಗಿರಬಹುದು. ಅಲ್ಲಿ 


ಆತ ಮಕ್ಕಳಿ ಗೆ ವಿದ್ಯಾದಾನ ಮಾಡುತ್ತಿದ್ದ. ಅಲ್ಲದೆ 
ಕೆಳದಿ ದೊರೆಗಳು ಕೊಡಗಿನಲ್ಲಿ ಜಂಗಮಮಶಠಗಳನ್ನು 


ಸ್ಥಾಪಿಸಿದರು ಬಹುಶಃ ಅವು. ಬಹುತೇಕ ವಿರಕ್ತ 
ಸಂಪ್ರದಾಯದ ಮಠಗಳ ಗಿದ್ದುವು. ಹಾಲೇರಿ 
ಅರಸರಲ್ಲಿ ವೀರರಾಜೇಂದ್ರ ಒಡೆಯ ೬೩ ಪುರೋಹಿತ 
ರನ್ನು ನೇಮಿಸಿದರೆ ಲಿಂಗರಾಜ ಒಡೆಯ ೬೬ 
ಜಂಗಮ ಮತ್ತು ಪಟ್ಟದ ಮಠಗಳನ್ನು ರೂಪಿಸಿದ 
ಎಂಬ ಮಾತಿದೆ! “ಆದರೆ ಕೊಡಗಿನಲ್ಲಿ ೧೦೮ 


ಜೊತೆಗೆ ಬಹುಶಃ ವೀರಶೈವದಲ್ಲಿ 
ಮಾಸೇ. ೬೩ ಜನಪುರಾತನರ ಸಂಕೇತವಾಗಿ 
ಹಾಲೇರಿ. ಅರಸರು ಈ ಮಠಗಳನ್ನು ರೂಪಿಸಿರ 
ಬಹುದು, ಹಿಂದಿನವುಗಳನ್ನು ಜೀರ್ಣೋದ್ದಾರ 
ಮಾಡಿರಬ ಹುದು. ಜೊತೆಗೆ ಒಂದು ಕೊಂಬು ಕೂಗುವ 
ಶಬ್ದ ಕೇಳಿಸುವಷ್ಟು ದೂರದಲ್ಲಿ ಒಂದೊಂದು 
ಮಠಸಿಗಬೇಕು ಎಂಬುದು ಹಾಲೇರಿ ಅರಸರ ಇಚ್ಛೆ 
ಅಗಿತ್ತು ಎಂಬುದು ಜನಪ್ರಶೀತಿಯಲ್ಲಿದೆ.. ಈ . 
“ಕೂಂಬು'ವಿನ ಲೆಖದಲ್ಲಿ ಕೊಡಗಿನಲ್ಲಿ ೧೨ ಮಠಗಳು 
ಮಾತ್ರ ಇರಬೇಕಿತ್ತು. "ಕಾರಣ “ನಾಡ್‌ಕಟ್‌ಪಾಟ್‌'ರೀತ್ಯ 
ಕೊಡಗಿನಲ್ಲಿ ಇದ್ದದ್ದು ೧೨ ಕೊಂಬಿನಷ್ಟು ಪ್ರದೇಶ. 
ಇದು ದೊಡ್ಡನೀರಪ್ಪನ ಕಾಲದ ಕ್ರಿ.ಶ. 
೧೬೮೭-೧೭೩೬) ಸಂಗತಿ ಹಾಗು ೧೨ ಕ್ಲೊಂಬುಗಳೇ 
೨೮  ನಾಡುಗಳಾಗಿ ರೂಪಿಕ್ತವಾದವುಕ ಈ 


ದೃಷ್ಟಿಯಿಂದ ಒಂದು ಕೊಂಬಿನ ಕೂಗಿನ ವಿಸ್ತಾರದ 
ಪ್ರದೇಶದಲ್ಲಿ ೯ ಮಠಗಳಿರಬೇಕು. ಇದು ಅವಾಸ್ತವ 
ವೆನಿಸುತ್ತದೆ. ಬದಲಿಗೆ ನಾಡಿಗೆ, ನಾಲ್ಕು ಕೇರಿಗಳಿದ್ದುವು. 
(ಶ್ರೀ ಮಂಗಲ ನಾಡು ಒಂದು ಉದಾಹರಣೆ, ಕೇರಿಗೆ 
ಕೋವು ಎನ್ನೂತ್ತಿದ್ದುದುಂಟು) , ನಾಲ್ದೆಸೆಯಲ್ಲಿ 


ಇತಿಹಾಸ ದರ್ಶನ 


ಒಂದೊಂದು ಮಠಗಳಿರುತ್ತಿದ್ದುವು (ಕೊಡ್ಲಿವೇಟೆಯಲ್ಲಿ, ದ. 
ಕೊಡಗಿನ . ಹತ್ತುಗಟ್ಟುನಾಡಿನಲ್ಲಿ ಇಂತಹ ಉದಾಹರಣೆ 
ಇದೆ). ಅದಾಗಿ ಒಂದೊಂದು ನಾಡಿಗೆ ನಾಲ್ಕು ಮಠಗಳು 


` ನಾಲ್ಪೆಸೆ ಸೆಯಲ್ಲಿ ಒಂದೊಂದು ಇದ್ದಿರಬೇಕು. ಆದರೆ ೧೦೮ 


ಸಂಖ್ಯೆ ಹೊಂದಿಕೆ ಆಗುವಂತೆ ಕೆಲವು ನಾಡುಗಳಲ್ಲಿ 
ಸಂಖ್ಯಾವ್ಯತ್ಕಾಸ ಮಾಡಿ ೨೮ ನಾಡುಗಳಲ್ಲಿ ಮೊದಲಿ 
ನಿಂದಲೂ' ಇದ್ದ ೪೫ ಮಠಗಳ ಜೊತೆಗೆ ೬೩ "ಮಠಗಳನು 

೧2೨೮ ಮಠಗಳನ್ನು ಭೌ ಇಳಿಕವಾಗಿ 
ಗೊ ಇಳಿಸಿರಬೇಕೆನಿಸುತ್ತದೆ. ಅನುಗುಣವಾಗಿ 
ಹಗೀರುಗಳನ್ನು ನೀಡಿ ಕೆಲವು ಮಠಗಳಿಗೆ 
ಮಿ 


ಭೂಮಿಯನ್ನು ನೀಡಲಾಗಿದೆ. ಆದರೆ ಅರಸಿ 
ಹೋದಾಗ ೯೧ ಮಠಗಳ ಹೆಸರು ನೆಲೆ ಕಾಣಸಿಕಿ ತು. 
ಉಳದಷ್ಟಗಳ ಈ ಹೆಸರು, ಅಸ್ತಿತ್ವ ಜನತೆಯ ನೆನಪಿನಿಂದಲೆ 


ಒಂದು ಅಭಿಪ್ರಾಯದ ರೀತ್ಯ ಕೊಡಗಿನಲ್ಲಿ ದ್ದ 
೫೭ ಮಠಗಳಿಗೆ ೩೧೫೫೭ ಭಟ್ಟಿ ಭೂಮಿ ತ್ತಿ 
ಇತ್ತು. ಅದನ್ನು ರೈತರಿಗೇ ಬಿಟ್ಟದ್ದರೆ ಸರ್ಕಾರಕ್ಕೆ 
೩೩೬೦ ರೂಗಳ ಆದಾಯ ಒದಗುತ್ತಿತ್ತು ಬಹಳ 


ಶ್ರೀಮಂತ ಬಳುವಳಿಯಾಗಿ "ಜಮಾನು ' ಪಡೆದಿದ್ದ ಮಠ 


ಗಳೆಂದರೆ ಬಸವನಹಳ್ಳಿ ಮಠ (೪೧೦೫ “ಭಟ್ಟಿ; 
'ಅಬ್ಬಿಮಠ (೪೦೦೫ " ಭಟ್ಟಿ) ಮಾದಾಪುರಮಠ 
(೨೬೪೩.೭೫ ಭಟ್ಟಿ) ಸಿದ್ಧಾಪ ನರ ಮಠ ಹೊರೂರು 
ನೂರೊಕ್ಕಲು ನಾಡು (೨೭೪೦. ೩೩ ಭಟ್ಟಿ) ಅಮ್ಮತ್ತಿ 
ನಾಡಿನ `ಾನಡಿ ಮಠ (೧೪೮೫ ಭಟ್ಟಿ), ಹೊರೂರು 
ನೊರೊಕ್ಕಲು ನಾಡಿನ ಭಟ್ಟಿ ಚಡದರಹಳ್ಳಿ ಮಠ 


(೧೪೩೦ ಭಟ್ಟಿ), ಎಡೆನಾಲ್ಲು ನಾಡಿನ ಜಪದೆಕಟ್ಟಿಮಠ 
ಭಟಿ) ಗಡಿನಾಡಿನ ತೂರೆನೂರು “ಮಠ 
(೧೧೦೦ ಭಟ್ಟಿ) - ಒಟ್ಟಾರೆ ೧೮೩೩೦ ಭಟ್ಟಿಗಳು - 
These 57 mattas or Jangamas are 
religious institutions: originated and 
endowed by Coorg Rajas... evidently 
of greater importance to the 
Shivachara priests who desire an easy 
living from the rich endowments than 
of any practical use for the Coorg 
people amongst whom this sect 
inspite of its royal patronage never 
struck any root ಎನ್ನುವ ಮಾತು ಒಂದು 
ಪಾಕ್ಷಿಕವಾಗಿದೆ. ಹಾಗು ವಾಸ್ತವ ಸಂಶೋಧನೆಯದಲ್ಲ 


£೧೦ 
(೧೧೮೩. ಒಲ) 


ಇತಿಹಾಸ ದರ್ಶನ 


ಎನ್ನುವುದು ಈ ಹಿಂದೆ ಮುಂದೆ ವಿವೇಚಿಸಿರುವ 


ವಿಷಯದಿಂದ ಅರಿವಾಗುತ್ತದೆ. ಅಲ್ಲದೆ ಕೊಡಗಿನ 
ಸಾಂಸ್ಕೃತಿಕ ಜೀವನದಲ್ಲಿ ೧೦೮ ಮಠಗಳ ಪಾತ್ರ 
ಹಾಸುಹೊಕ್ಕಾಗಿ. ಮಾಡಿರುವ ಪರಿಣಾಮಗಳನ್ನು 


ಇಂದೂ ಗಮನಿಸಬಹುದಾಗಿದೆ. ಕೊಡಗಿನ ಮನೆ 
ತನಗಳ ಮೇಲೆ ಈ ಮಠಗಳು 'ಬೀರಿರುವ 
ಪರಿಣಾಮ, ಸದ್ಯೋಧೆಯ ಹಾಗು ಶಾಂತಿಯ ನೆಲೆ 
ಗಳಾಗಿ ಇದ್ದು ಸಾಂಸ್ಕೃತಿಕ ಪಾಲುದಾರಿಗಳಲ್ಲಿ, ಕನ್ನಡ 
ತನದ ಬಳುವಳಿ ನೀಡುವಲ್ಲಿ, ಸಮಾಜಿಕ ಸೇವೆ 
ಕಾರ್ಯಗಳಲ್ಲಿ, ವಿದ್ಯಾ ದಾನ, "`'ದಾನದತ್ತಿ ನೀಡಿಕೆಯಲ್ಲಿ 
ಹುಟ್ಟು-ಸಾವು-ಸಮಾಧಿ, ಹಬ್ಬ-ಉತ್ಸವಗಳಲ್ಲಿ. 
ಮಠಗಳ ಪಾತ್ರ ಗಣನೀಯವಾಗಿರುವುದು ಶಾಸನ 
ಹಾಗು ಜನಜೀವನವನ್ನು ಗಮನಿಸಿದರೆ ಅರಿವಿಗೆ 
ಬರುತ್ತದೆ. ಹಾಗಿದ್ದರೂ ಕೆಲವು . ಮಠಗಳು ತಮ್ಮ 
ಕ್ರಿಯಾರಾಹಿತ್ಯ ದಿಂದ. ಅನ್ಯಾಕ್ರಮಣಕ್ಕೆ ಪರಾಧೀನತೆಗೆ 


ಕ 


ಪಕ್ಕಾಗಿರುವುದು ಸುಳ್ಳಲ್ಲ. ಈ ದೃಷ್ಟಿಯಿಂದ ಮಠಗಳ 


ಲಪ 


ಸಾಂಪ್ರ ದಾಯಿಕ . ಹಾಗು ಆದುನಿಕ ಆರ್ಥಗಳು 
ಕೊಡಗಿನ ಈ ಮಠಗಳಲ್ಲಿ ಅನ್ವಯವಾಗಿರುವ 
ರೀತಿಯನ್ನು ಹಾಗು ಕೆಲವು ಮುಖ್ಯಮಠಗಳ 


ವಿವರಗಳನ್ನು ಗಮನಿಸಬಹುದು. 


"ಮಶಸ್ಜಾತ್ರಾದಿ ನಿಲಯಂ' ಎಂಬ ಅಮರಕೋಶದ 
ಮಾತಿನಲ್ಲಿ, ನಿದ ಹಾಗೂ ಅಶನದ ವ್ಯವಸ್ಥೆಯ ನೆಲೆ 


ಎಂಬ "ಅರ್ಥ ವು ಸಾಮಾನ್ಕಾಗಿ ಕಂಡು “ಬರುತ್ತದೆ. 


ಹಾಗೆಯೇ ವೀರಾಗಮದ ರೀತ್ರ 


ಮಠಮಧ್ಯೇ ಮಹಾಶ್ರೇಷ್ಟಾನ್ಹಿ ₹ರ ಮಹೇಶ್ವರಾನ್‌ ಪ್ರಿಯೇ 
ಪೂಜ್ಯಾನ್‌ ಪುರಾತನಾನ್‌ . ಪೂರ್ಹಾನ್‌ ಪರುಷಾರ್ಥ 
ಪ್ರದಾಯಕಾನ್‌। 


- ಮಠದಲ್ಲಿ ವೀರಮಾಹೇಶ್ವರರು, ಪೂಜ್ಯರು 
ಪುರಾತನರು, ಪುರುಷಾ ರ್ಥಪ್ರದಾಯಕರು ಇರುತ್ತಿದ್ದರು. 
ಮಾಹೇಶ್ವರ ಜ್ಞಾನದಾನ, ಜ್ಞಾನಗೋಷ್ಠಿ ನಡೆ 
ಯುತ್ತಿತ್ತು'5 ಈ. ವೀರಶೆ ಶೈವ ಮಠಗಳ ' ರಾಚನಿಕ 


ಸಂವಿಧಾನದಲ್ಲಿ "ಹೊಣೆ ಹಕ್ತುಗಳುಂಟು. ಗುರುಮಠ, 


ವಿರಕ್ಷಮಠಗಳಿಗೆ ಲಿಂಗದೀಕ್ಷೆ ನೆರವೇರಿಸುವ ಅಧಿಕಾರ 


ವಿದ್ದರೆ, ರಿಕ್ತ ಮಠಗಳು ವ್ಯಕ್ತಿಗಳ ಕುಟುಂಬಗಳ 
ಸಮುದಾಯಗಳ ಜೊತೆಗೆ ನಿಕಟ: ಸಂಬಂಧಗಳನ್ನೂ 


ಪಡೆದು ಶ್ರೀಸಾಮಾನ್ಯ 
ಅದರೆ ಕೆಲವು ಗುರುಪಿ 


ಜೀವನದಲ್ಲಿ ಬೆರೆತದ್ದುಂಟು 
£ಠಗಳು, ಪಟ್ಟದ ಮಠಗಳು 


೧೬೧ 


ಇಂತಹ ಸಂಬಂಧಗಳನ್ನೂ ಪಡೆದಿವೆ. ಕೊಡಗು ಈ ಎಲ್ಲಾ 
ಸಂದರ್ಭಗಳನ್ನು ಪಡೆದಿದೆ. 


ಸಮಾಜ ಶಾಸ್ತ್ರೀಯ ದೃಷ್ಟಿಯಿಂದ, ಈ ಮಠಗಳ 
ರಚನೆ ಅಥವ ಚೌಕಟ್ಟು ಕ್ರಿಯೆ, ಸಂಚಲನ ರೋಗ 
ಸಿತಿ, ಪರಿಹಾರಾತ್ಮಕ ಸಂಪನೂ ಲ ಎಂಬ ಶೀರ್ಷಿಕೆ 
ಮೊಲಕ ವಿವೇಚಿಸುವ ಆಧುನಿಕ ಪ್ರಯತ್ನವಿದೆ". 
ಆಧ್ಯಾತ್ಮಿಕ ಜ್ಞಾನ ಪ್ರ ಸರಣ, ದೀಕ್ಷಾ ಸಮಸಾರ, 
ವಿದ್ಯೆ ವಸತಿ" ಕಲ್ಯಾಣ ಯೋಜನೆ, ಅಂದರ 
ಕ್ಷೇಮಾಭಿವೃದ್ಧಿ, ಜಾತಿರಹಿತ ಹಾಸ್ಟೆಲ್‌ ನಿರ್ಮಾಣ, 
ವೃದ್ಧಾಶ್ರಮ ಗ್ರಂಥ್‌ ಪ್ರಕಟನೆ, ಗಂಥ ಒಹಿಡಾರ, 
ಜನಸಂಪರ್ಕ, ಕಷ್ಟ ಸುಖಗಳಲ್ಲಿ ಪ ಪಾಲುದಾರಿಕೆ ತಮ್ಮ 
ಇತಿಮಿತಿ ಜ್ಞಾನ' ಹಾಗು ಪರಿಹಾರ ಈ ಬಗ್ಗೆ 
ಸಾಂಸ ತಿಕವಾಗಿ ಸಾಮಜಿಕವಾಗಿ, ಕ್ರಿ ಯಾಶೀಲ 
ಗಿ ವ ಆನಿ ವೀರಶೈವ ಮಠಗಳು ಇಂದಿವೆ. ಈ 
ದಿಸೆಯಲ್ಲಿ ಕೊಡಗಿನ ಅನೇಕ ವೀರಶೈವ ಮಠಗಳೂ 
ಹಿಂದೆ ಬಿದ್ದಿಲ್ಲ. ಕೊಡಗಿನಲ್ಲಿ ವಿರಕ್ತ "ಹಾಗು ಪಟ್ಟದ 
ಮಠಗಳನ್ನು ಕಟ್ಟಿಸಿದ್ದಾರೆ "ಆದರೆ ವಾಘೀಕೃತ ಮಠ 
(ಸೆಂಸಾರಿ ಮಠ) ಕಟ್ಟಿಸಿದ ಬಗ್ಗೆ ಪುರಾವೆ ಇಲ್ಲ. 
ಅಲ್ಲದೆ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯ ವಾಗಿ ಕಾಣ 
ಬರುವ ಹಿರೇಮಠಗಳು ಕೊಡಗಿನಲಿಲ್ಲ. ” ಗುರುಸ್ತಲದ 
ಪೀಠದ ಶ್ರೀಶೈಲ, ಬಾಳೆಹೊ ನ್ನೂರು ಉಜ್ಜಯನಿ 


ಹಾಗೂ ಶ್ರೀಶೈಲ ನಿಡುಮಾಮಿಡಿ. ಸಂಪ್ರದಾಯದ 
ಮಠಗಳು, ವಿರಕ್ತ ಸಂಪ್ರದಾಯದ ಅಲ್ಲಮಪ್ರಭು 
ಶಿಷ್ಯ ಪರಂಪರೆಯ ಶ್ರೀ ಮುರುಫಾ, ಚೇಲಾಳ್ಕ್‌ 


ಲೀಲಾಖ್ಯ ಸಮಯ ಮಠಗಳು ಕಾಣಬರುತ್ತವೆ. ಇಲ್ಲಿ 
ಈ ಎರೆಡೂ ಸಂಪ್ರದಾಯದ ಸಂಸಾರಿ ಮಠಗಳು 
ಈಗ (ಬಹುಶಃ ವಾತಿಕೃ ತ ಮರವಾಗಿ ಪರಿವರ್ತನ 
ಗೊಂಡವು) ಕಾಣಬರುತ್ತವೆ. 


ಅಬ್ಬಿ ಮಠ: ಶಾಸನ ಹಾಗು ದಾಖಲೆ 
ದ ಪ್ಟಿಯಿಂದ ಕೊಡಗಿನ ಪ್ರಾಚೀನ ಮಠವಾಗಿರು 
ಮುತಿದೆ. ಕ್ರಿ.ಶ. ೧೭೨೮ರಲ್ಲಿಯೇ “ಯಡವನಾಡು 
ಅಬ್ಬಿ ಮಠಕ್ಕೆ ಪ್ರಾಕು ನಡೆದು ಬರುತ್ತಿದ್ದ ಗ್ರಾಮ 
ಹೊಸಳ್ಳಿ ಗ್ರಾಮ ವೆಂದು, ಜಿಗಟ್ಟಹಳ್ಳಿ ಗ್ರಾಮ ವೆಂದು” 
ಎಂದಿದ್ದರು, ಕ್ರಿಶ. ೧೭೯೬ರಲ್ಲಿ 'ಜ್ಯ್ಕ್ಕೋದ್ದಾರ ದಾನ 
ಶಾಸನವು ಈ ಮಠಕೆ ಒದಗಿದೆ? ಅದಾಗಿ ಕ್ರಿ.ಶ. 
en ಲಸ ಮದ dle ಈರಯ 
ಬರೆದ ಪ್ರತಿಯಲ್ಲಿ ಚಿತ್ರದುರ್ಗದ ಶೂನ 


ಯ್ಯ 
ಸಿಂಹಾಸನಕ್ಕೆ ಸೇರಿದ "ಮುರುಘಾ ಸ್ವಾಮಿಗಳ ಶಿಷ 


ಸ್ಮ 


ಲಾ 


೧೬೨ 


, ಅರಸರು ತಮ್ಮ ಗೋತ್ರ, 


ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಮೊದಲಿಗೆ ಇಲ್ಲಿ ಚೌಕಿ 
ಕಟ್ಟಿಸಿದ್ದರು, ಎಂದು ಹೇಳಿದೆ. ಚಿಕ್ಕ ವೀರಧಾಜೇಂದ್ರ 
ಒಡೆಯ ಇದನ್ನು ಚೌಕಿ ಮಠವನ್ನಾಗಿ ರೊಪಸಿ' ಎಂದು 
ಜೀರ್ಣೋದ್ದಾರವಾದ ಸಂಗತಿಯನ್ನು ಹೇಳಿರುವಂತಿದೆ. 


- ಅದರೆ ಇಲ್ಲಿನ ಮಲ್ಲಿಕಾರ್ಜುನ ಗುಡಿಯ ಶಾಸನದಲ್ಲಿ 


(ಕ್ರಿಶ. ೧೪೬೪) ಶಾಂತ ಮಲ್ಲಸ್ವಾಮಿಗಳು ತಪ ಸಿಗೆ 
ದೆಯಮಾಡಿಸಿದ ದಿನವನ್ನು ಹೇಳಿದೆ ಎಂದು ತಪ್ಪಾಗಿ 
ಹಸ್ಮಪ್ರತಿಯಲ್ಲಿ ಉಲ್ಲೇಖಿತವಾಗಿದೆ. ಕಾರಣ ಶಾಸನದ 
ಪಾಠ ಹಾಗಿಲ್ಲ. ಕ್ರಿಶ ೧೭೯೬ರಲ್ಲಿ ಶಾಸನೋಕ್ತ 
ಮಹನ್ತ ಸ್ವಾಮಿ “ಅವರ ಚರಮೂರ್ತಿ ಶಾಂತ 
ವೋರಸ್ವಾಮಿ... ಅವರ ಚಿರಮೂರ್ಶಿ ಅಬ್ಬಿ ಮಠದ 


ನಿರಂಜನ ದೇವರು, ಎಂಬು ಅಂಶವು 
ಹಸ್ತಪ್ರತಿಯಲಿಲ್ಲ. 
ಈ ಮಠದಲ್ಲಿ ನಾಲ್ಕು ಗದ್ದುಗೆಗಳಿವೆ. 


ವಿಶಾಲವಾದ ನಿಸರ್ಗಸುಂದರ 'ಸೆಕವಾಗಿದೆ. ಚಿತ್ರ 


ದುರ್ಫ ಬೃಹನ್‌ಮಠದ ನೇರ ಆಡಳಿತದ 
ಬೇಳೂರು ಮಠದ ನಿರ್ವಹಣೆಯಲ್ಲಿ ಈ ಮಠವಿದೆ. 
ಕೊಡಗಿನ ವೀರಶಿ ವ ಗುರುಗಳು ಮಲ್ಲಿಕಾರ್ಜುನ. 
ಪರ್ವವನ್ನು ವಾರ್ಷಿಕವಾಗಿ ಇಲ್ಲಿನ ಅಬ್ಬಿಯ ಬಳಿ 
ಆಚರಿಸುತ್ತಿದ್ದರು. ಸನಿಹದಲ್ಲಿ ಪ್ರಾಚೀನ ಮಲ್ಲಿ. 
ಕಾರ್ಜುನಗುಡಿ ಇದ್ದು, ರಸದ ಬಯಲನ್ನು ಕೆಲಗೆ 
ಪಡೆದಿದೆ. ಹುತ್ತರಿ, ಶಿವರಾತ್ರಿ ಸಂಕ್ರಾಂತಿಯಲ್ಲಿ ಗದ್ದುಗೆ 
ಹಾಗು ಗುಡಿಯ ಪೂಜೆಗೆ ಜನತೆ ಬರುತ್ತದೆ. ಕ್ರಿಶ. 
೧೪೬೪ರಲ್ಲಿ ಮಲ್ಲಪ್ಪ ನಾಯಕ ಸಿದ್ದಪ್ಪ "ನಾಯಕರು 
ಇಲ್ಲಿ ಆಳುತ್ತಿದ್ದ ಬಗ್ಗೆ ಶಾಸನೋಲ್ಲೇಖಿವಿದೆ. ಕಾರ್ತೀಕ 
ಶುಕ್ರವಾರ ಇಲ್ಲಿ ಲಕ್ಷದೀಪೋತ್ಸವ "ನಡೆಯುತ್ತಿತ್ತು. 


ಮಾದಾಪುರ ಮಠ: ಮುರುಘಾ 
ಸಂಪ್ರದಾಯಕ್ಕೆ ಸೇರಿದ ಈ ಮಠದ ಮುಂಬಾಗಿಲು, 
ಬಸವನ ಗುಡಿಯ ಒಳಬಾಗಿಲು, “ಗೋಪುರದ ಕಳಶದ 
ಹಿತ್ತಾಳೆ. ಪತಾಕೆಯ ಮೇಳೆ ಶಾಸನವಿದ್ದು, ತಾಮ್ರ 
ಶಾಸನವೂ ಬೇರೆ ಇದೆ. ಹೆಚ್ಚು ಶಾಸನಗಳನ್ನು 
ಹೊಂದಿರುವ ಈ ಮಠದ ಶಾಸನಗಳಲ್ಲಿ ಹಾವೇರಿ 
ಸೂತ್ರ ಶಾಖೆಗಳನ್ನು 
ನೀಡಿದ್ದಾರೆ. ಇಲ್ಲಿ' ಲಿಂಗರಾಜೇಂದ್ರ ಬಡೆಯನೆ ಗದ್ದುಗೆ 
ಇದ್ದು 'ಅದರ ಮೇಲೆ ಕ್ರಿಶ. ೧೭೭೯ರಲ್ಲಿ ಆತನ ಮಗ 
ವೀರೆರಾಜೆ €ಂದ್ರ ಒಡೆಯುನು' 'ಬಸ ಸವೇಶ್ವರ ದೇಗುಲ 
ಕಟ್ಟಿಸಿದ್ದು, ಶಾಸ ಸನೋಕ್ತವಿದೆ. ಮಠದ ಆವರಣದಲ್ಲಿ 
ಸೋಮೇಶ ಶ್ವರ ಶಿವಯೋಗಿಗಳ ಗದ್ದುಗೆ ಹಾಗು ಅವರ 


ಇತಿಹಾಸ ದರ್ಶನ 


ಕರಮಲ ಸಂಜಾತ ಗುರುಪಾದ ಸ್ವಾಮಿಗಳ ಗದ್ದುಗೆಯೂ 
ಇದೆ. ಈ ಮಠದ ದೇಗುಲಕೆ ಜಂಬೂರ್ಕು ಬೇಳೂರು, 
ಬಸವನಹಳ್ಳಿಯಲ್ಲಿ ಜಹಗೀರಿ ಜಮಾನು ನೀಡಲಾಗಿತ್ತು. 


ಹುತ್ತರಿ ಹಬ್ಬದಲ್ಲಿ ಮಠದ ಗದ್ದೆಯಿಂದ ಭತ್ತದ 
ಕದಿರ ತಂದು ಗದ್ದುಗೆ ಬಸವೇಶ್ವರನ ಬಳಿ ಇಟ್ಟು 
ಪೂಜೆಯ : ನಂತರ ಗ್ರಾಮದ ಎಲ್ಲ ಜನಾಂಗದವರು 


ಕದಿರುಗಳನ್ನೂ ಮನೆಗೆ ಒಯ್ಯ ತ್ತಿದ್ದರು. ಪೌರ್ಣಮಿಯ. 


ರೋಹಿಣಿ ನಕ್ಷತ್ರದಲ್ಲಿ ಅರಮನೆ” ಗದ್ದೆಗಳಲ್ಲಿ ಕದಿರು 
ಕುಯ್ದು ಅರಮನೆ 'ಪೊಳ್ಳು ಆಚರಿಸುತ್ತಿದ್ದರು. ಮರು 
ದಿನ “ನಾಡು ಹುತ್ತರಿ (ನಾಡು ಪೊಳ್ಳು) ಅಂದು 
ದೇವರ ಗದ್ದೆ ಅಥವಾ ಮಠದಗದ್ದೆಯಿಂದ ಕದಿರು 
ಕುಯ್ದು ಮೇಲಿನಂತೆ ಪೂಜಿಸಿ ಒಯ್ಯುತ್ತಿದ್ದರು. ಈ 
ಮಠದ ಮುಂದೆ ಹುತ್ತರಿ ಸ "ನಡೆಯುತ್ತಿತ್ತು. 
ಪತ್ತುಕೊಟುಪಾತಾಳ ವಿಧ ದೈವಗಳ ತೆರೆ ಮತ್ತು 
ಕೋಲುಗಳು) ಕಟ್ಟಿಸಲಾಗುತ್ತಿತ್ತು. “ಎಂದಿಗೂ ಕೇರಳದ, 


ಕನ್ನಡ, ಉತ್ತರ ಕನ್ನಡ ಜಿಲ್ಲೆಯಿಂದ ವರ್ಷ ಕೊಮ್ಮೆ 


ಭಕ್ತರು ಬಂದು "ಇಲ್ಲಿ "ಪೂಜೆ ಮಾಡಿಸಿಕೊಂಡು 
ಹೋಗುತ್ತಾರೆ. ಮಳೆಗಾಲದಲ್ಲಿ ನಾಟಿ ನೆಡುವ ಹಬ್ಬ 
“ಒಯ ಹಾಕುವುದು' ಹಾಗು ಸ್ಪರ್ಧೆ "ಓಟ್‌ನಾಟ" 
`ಇಲ್ಲಿ ಆಚರಣೆಗಿತ್ತು. ಕೊಡವರ ವೇಷ ಕುಪ್ಪಸ ದಟ್ಟಿ 
ಧರಿಸಿ ಮಠದ ಸ್ವಾಮಿಗಳು ಸ್ಪರ್ಧಾ ವಿಜೇತರಿಗೆ 
ಬಹುಮಾನ ನೀಡುತ್ತಿದ್ದರು; ಹುತ್ತರಿಯಲ್ಲಿ ಕೋಲಾ 
ಟವನ್ನು ಗುರುಗಳು "ಆಶೀರ್ವದಿಸಿ ಕೋಲು ಹೊಡೆದ 
ಮೇಲೆ. ಕೊಡವರು ಕೋಲಾಟ ಆರಂಭಿಸುತ್ತಿದ್ದರು. 
ಕೊಡಗಿನ ರಾಜರು ಇಲ್ಲಿ ದೀಪಾವಳಿ ಹಾಗು ಜಂಬೂ 
ಸವಾರಿ ನಡೆಸುತ್ತಿದ್ದರು. ಕೊಡಗಿನ ' ಉತ್ತರಾ ಭಾಗಕ್ಕೆ 
ಹೋಗಿ ಬರುವವರಿಗೆ ಈ ಮಠ ತಂಗದಾಣವಾಗಿತ್ತು? 
ದಾಸೋಹದ ನೆಲೆ ಅಗಿತ್ತು. ಈ ಮಠದ ವಾಸ್ತು 
ಮಡಿಕೇರಿ ಓಂಕಾರೇಶ್ವರ "ದೇಗುಲದ ವಾಸ್ತುವಿನಂತೆ 
ಇಂಡೊ-ಸಾರ್ಸೆನಿಕ ಶೈಲಿಯಲ್ಲಿ ಆಕರ್ಷಕವಾಗಿದೆ. 


ಬೇಳೂರು ಮಠ: ಚಿತ ಶ್ರದುರ್ಗದ ಬೃಹತ್‌ 
ಮಠದ ನೇರ ಆಡಳಿತಕ್ಕೆ ಸೇರಿದ ಈ ಮಠದ 
ವತಿಯಿಂದ ಶಾಲೆಯೊಂದು ನಡೆಯುತ್ತಿದೆ. ಹುತ್ತರಿ 
ಆಚರಣೆ, ಶಿವರಾತ್ರಿ ಹಬ್ಬ ಇಲ್ಲಿ ಉಂಟು. 
ಚಿತ್ರದುರ್ಗದ ಮುರುಫಾ ಮಠದ ಜಗದ್ಗುರುಗಳು 
ಆಗಾಗ ಇಲ್ಲಿಗೆ ದಯ ಮಾಡಿಸಿ ಮಠದ ವತಿಯಿಂದ, 
ಶೈಕ್ಷಣಿಕ ಅಭಿವೃ ಧಿಪರ ಕಾರ್ಯಗಳನ್ನು ಹೆಮ್ಮ 
ಕೊಂಡಿದ್ದಾರೆ. ವೀರರಾಜೇಂದ್ರ ತಿಒಡೆಯನು. ಸ್ಥಾಪಿಸಿದ್ದ 


[a 


ಇತಿಹಾಸ ದರ್ಶನ 


"ಶ್ರೀ ಮತ್ಯೆಳದಿ ಬಸಪ್ಪನಾಯಕರು.. 


ಬಸವನ ಮಠಕ್ಕೆ ಸ್ವಾಮಿಗಳು ಇಲ್ಲದೇ ಹೋದಾಗ, 
ಬೇಳೂರು ಮಠದ ವಶಕ್ಕೆ ಅದು ಬಂದಿತು. 
ಸೋಮವಾರಪೇಟೆ ಮಠ: ಕ್ರಿಶ. ೧೭೪೦ರಲ್ಲಿ 
ಬಿದರೂರು 
ತಳವಾರಿಕೆ ಸಿಸ್ತಿನಲ್ಲು, ಸೋಮವಾರಪೇಟಯಲ್ಲು 
ಮುರಿಗೆ ಸ್ವಾಮಿಯವರ ಸಂಪ್ರದಾಯದ ಶಾಂತವೀರ 
ಸ್ವಾಮಿಗಳಿಗೆ * ಕಟ್ಟಿಸಿಕೊಟ್ಟ ವಿರಕ್ತ ಮಠ್‌! ಎಂದು 
"ನಗರ' ದ ಶಾಸನವಿದೆ. ಅದರೆ ಶಾಸನದಲ್ಲಿ 
ಉಕ್ತವಾಗಿರುವ ಈ ಸ್ಥಳ “ಕೊಡಗಿನ” ಸೋಮವಾರ 
ಪೇಟಿ ಅಗಿರಬಹುದೆಳೆ ಜಮಾಬಂದಿಲ್ಲಿ “ನಗರೂರು ' 
ಮಠ". ಎಂದಿರುವ ಕಾರಣ ಕೆಳದಿಯ ಕಿರಿಯ 
ಬಸಪ್ಪನಾಯಕ ನೇ (ಕ್ರಿಶ. ೧೭೪೦-೧೭೫೫) ಇದರ 
ಸ್ಥಾಪಕವಾಗಿರುಬೇಕು. ಶಾಂತವೀರ ಸ್ವಾಮಿ ಯವರು. 
ಇದರ ಪ್ರಥಮ ಗುರುವಾಗಿರಬೇಕು. ನಗರದ ಕಡೆಯ 


ನಾಯಕ ಸ್ಥಾಪಿಸಿದ್ದರಿಂದ ನಗರೂರು ಮಠ" ಎಂಬ 


ಹೆಸರೆ ನಿಂತಿರುವೌತಿದೆ ಜಮಾಬಂದಿಯಲ್ಲಿ ಕೆಳದಿ 
ಅರಸರ ಕಾಲದಲ್ಲಿ ಮಠಗಳ ಕಾರ್ಯನಿರ್ವಹಣೆ 
೧೯೩೮ರಲ್ಲಿ ಮಠಾಧಿಪತಿಗಳಾಗಿ ಬಂದ ಶ್ರೀ ಗುರುಶಿದ್ದ 


` ಸ್ವಾಮಿಗಳು ಮಠಗಳಿಗೆ ಯೋಗ್ಯ ವಾದ 'ಕೃಂಕರ್ಯಗಳ 


ಜೊತೆಗೆ, ಹರಿಜನರು ಸೇರಿದಂತೆ ಎಲ್ಲ ವರ್ಗದ 
ಜನರಿಗೆ ಉಚಿತ ಹಾಸ್ಟೆಲ್‌, ವಿದ್ಯಾಶಾಲೆ, ಧನ 
ಸಹಾಯ ಮಾಡಿ ಮಠದ” ಪ್ರಸಿದ್ದಿಯನ್ನು ಹೆಚ್ಚಿಸದರು. 
ಈ ಮಠದಲ್ಲಿ “ಚೌಡಿ' ಪೂಜೆ ಉಂಟು. ಹುತ್ತರಿ 
ಆಚರಣೆ ಉಂಟು. ಕೊಡಗಿನ ಮಠಾಧಿಪ ತಿಗಳನ್ನು 
ಸಂಘಟಿಸಿ ಶಿವಾನುಭವ ಗೋಷ್ಠಿಗಳನ್ನು ಶೈಕ್ಷಣಿಕ, 
ಸಾಂಸ್ಕತಿಕ ಚಟುವಟಿಕೆಗಳನ್ನು ಸತತವಾಗಿ 
ನಡೆಸಿಕೊಂಡು ಬರುತ್ತಿರುವ ಕೀರ್ತಿ ಈ ಮತಕ್ಕಿದೆ. 
ಉತ್ತರಕೊಡಗಿನ ಒಂದು ಜೀವಂತ ಸಕ್ರಿಯ 
ಮಠೆವೆನಿಸಿದೆ. ವಿಶಾಲವಾದ ಸುಂದರ 
ಆಕರ್ಷಕ ಗದ್ದುಗೆ ಮನೆಯನ್ನೂ ಹೊಂದಿದೆ. 


“us 
4 
ಹವ 
Ned ಹಲ 9 


ಲ್ಲ 


ಅರಮೇರಿ ಮಠ: ದಕ್ಷಿಣ ಕೊಡಗಿನ ಪ್ರನದ 
ಜೀವಂತ ಮಠವಿದು. ದೊಡ್ಡ" ವೀರಪ್ಪ ಒಡೆಯನ 
ತಂಗಿ ನೀಲಮ್ಮಾಜಿಯನ್ನು "ನಾಯಕಂಡ ಮನೆಯ 
ಉತ್ತಪ್ಪನನ್ನು, ಚೆನ್ನ ಬಸಪ್ಪನನ್ನಾಗಿ ಮಾಡಿ ಮದುವೆ 
ಮಾಡಿಕೊಡಲಾಗಿತ್ತು. ಆತ ಮೈ ಸೂರಿನಲ್ಲಿ ತೀರಿ 
ಕೊಂಡಾಗ ಆಕೆಗೆ ಚಿಕ್ಕ ವಯಸ್ಸು. ಆಕೆ 
ಅರಮನೆಯಲ್ಲಿ  ಉಳಿಯಲಿಚಿಸದೆ ಬೆಪ್ಪು ನಾಡಿನ 
ಅರಮೇರಿಯಲ್ಲಿದ್ದ ಗಂಡನ ಮನೆಗೆ -ಬಂದು ನಿಂತಳು. 


೧೬೩ 


ಆಕೆ ಸದ್ಬೋಧೆಗಾಗಿ ವೀರರಾಜೇಂದ್ರ ಒಡೆಯ ಕ್ರಿಶ 
೧೭೧೨ರಲ್ಲಿ ಮಠವನ್ನು ಕಟ್ಟಿಸಿ ಶಿವಾನಂದ ಸ್ವಾಮಿಗಳನ್ನ 
ಈ 'ಮಠದ ಮೊದಲ ” ಗುರುಗಳನ್ನಾಗಿಸಿ ನಿರೂಪ 
ಹೊರಡಿಸಿದ. ಇದು ಚೇಲಾಳ ಸಮಯಕ್ಕೆ ಸೇರಿದ 
ಮಠವಾಗಿದೆ. ಬಹಳ ಅಚ್ಚುಕಟ್ಟಾಗಿ, ವ್ಯವಸ್ಥೆಗೊಳಿಸಿರುವ 
ಈ ಮಠದಲ್ಲಿ ಬಸವಜಯಂತಿ' ದಾಸೋಹ, ಹುತ್ತರಿ 
ಆಚರಣೆ 'ಶಿವಾನುಭವ ಗೋಷ್ಠಿ ವ್ಯವಸ್ಥೆಗಳುಂಟು. 
ಕೊಡವರು ಮೊದಲಿಗೆ ಇಲ್ಲಿ ಹುತ್ತರಿ ಆಚರಣೆಯಲ್ಲಿ 
ಪಾಲ್ಗೊಳ್ಳುತ್ತಿದ್ದರು. . "ಜಮ್ಮ ಮಾಪಿಳ್ಳೆಗಳ ಜನಪದ 
ಕಲೆಯಾದ `ದಪ್ಪು ಆಟ ಇಲ್ಲಿ ನಡೆಯುತ್ತಿತ್ತು. ಮಠದ 
ಪತಿಯಿಂದ ಶೈಕ್ಷಣಿಕ, ಸಾಂಸ ತಿಕ್ಕ ಸಾಮಾಜಿ ತ ಸೇವಾ 
ಕಾರಗಳ "ಸಾಕಷ್ಟು ನಡೆದಿವೆ. 


ತೊರೆನೂರು ಮಠ: 
ಪಂಚಮಠಗಳೆಂದೇ ಪ್ರಸಿದ್ದವಾಗಿರುವ ಈ ಮಠ 
ಚೇಲಾಳ ಸಮಯಕ್ಕೆ ಸೇರಿದ್ದು ಮರುಳ ಸಿದ್ಧೇಶ್ವರರ 
ಗದ್ದುಗೆಯನ್ನು ಹೊಂದಿದೆ. 'ಶಿರಂಗಾಲ ಕಣಿವೆ, ಗಾ 
ಮಂಗಳೂರು. ಕೂಡಿಗೆ ಕೊಪ್ಪಲಿನ ಬಳಿ ಹೆಗ್ಗಡ 
ಕುಶಾಲನಗರ, ಹುಲಸ್ಕೆ ಹಾರಂಗಿ, ಕಮ್ಮ: wi 
ಇತ್ಯಾದಿ ಕಡೆ ಜಹಗೀರು ಜಮಾನು ಇತ್ತು. “ರಾಜನು 
` ಇಲ್ಲಿನ ಸ್ವಾಮಿಗಳಿಗೆ ಭೂದಾನ ಕೊಡಲು ಬಂದರೂ 
ಸ್ವೀಕರಿಸಲಿಲ್ಲವಂತೆ. ಕೊನೆಗೆ ರಾಜನ ಕುದುರೆ" ಹತ್ತಿ 
ಹೋದ ಜಾಗಗಳಲ್ಲಿ wel ದಾನ ತೆಗದುಕೊಳ್ಳಲು 
ಪ್ರಾರ್ಥಿಸಿದನಂತೆ. ಹೆ ಗಡ ಹಳ್ಳಿಯಲ್ಲಿ ಹಾಗೆ ಕೊಟ್ಟ 
ಜಮಾನು ಈ ಮಕ್ಕಿ ನತ್ತು ಈ ಹಳ್ಳಿಯಲ್ಲಿ 
ಶಿವಾಲಯವೊಂದಿತ್ತು. ಸಂದು ಅದರ ನವರಂಗದ 
- ಸ್ತಂಭ, ಸ್ತಂಭದ ಮೇಲಿನ ನಂದಿ, ಉಳಿದಿದ್ದು ಲಿಂಗದ 
ಪಾಣಿ ಪೀಠಗಳು ಶಿಥಿಲವಾಗಿ ಬಿದ್ದಿವೆ. ಕ್ರಿ.ಶ. 


೧೭೩೦ರಲ್ಲಿ ದೊಡ್ಡ ವೀರಪ್ಪನು ಕುಡುಮದ 
ಮಂಜುನಾಥ “ದೇವರಿಗೆ (ಧರ್ಮಸ್ಥಳ) 

ಹ್ಗ 'ಡಹಳ್ಳಿ ಯಿಂದ ಸಿರೆಂಗಾಲದ ಉಭಯಗಡಿಗೆ 
ಸೇರುವ ಉಪಗ್ರಾಮ, ೨೯ನೂ ದೇವತಾಸೇವೆಗೆ, 
ಡಮರು, ತ್ರಿಶೂಳ “ಸಂಕೇತಗಳನ್ನು ಹಾಕಿಸಿ - 
ನೀಡಿದ್ದಾನೆ. ಬಹುಶಃ ಇಲ್ಲಿದ್ದ ಶಿವಾಲಯವು 
ಮಂಜುನಾಥ ದೇವರ ಸಾಕ್ಷಿ ಗುಡಿಯಾಗಿದ್ದಿ ರಬೇಕು. 


ಸಿರಂಗಾಲದಲ್ಲಿಯೂ ಮಠದ -ಜಮಾನು ಇರುವ 
ಕಾರಣ, ಮೇಲಿನ ರು ನಿರ್ವಹಣ ಈ ಮತಕ್ಕೆ 


ಮೊದಲಿಗ ಇಟ್ಟಂತಿ ಮಠದ ಶ್ರೀಗಳಿ ಂದಲೇ 
ಗ್ರಾಃ ಮದೇವಕೆಗೆ . ಭತ್ತದ ಜ್ರ ನಡೆಯುತ್ತದೆ. 
ದೊಡವೀರರಾ ಜೇಂದ್ರ - ಒಡೆಯನ ಕಾಲದಲ್ಲಿ 

ಟಿ yy 
೧೬೪ 


ತೊರೆನೂರು. 


(೧೭೮೧-೧೮೦೯) ಮಠ ಜೀರ್ಣೋದ್ದಾರವಾದಂತಿದೆ. 
ಈ ಮಠದ ಶಾಖೆಗಳು ಮತ್ತು ಜಮಿಾನು 
ಹಾರಂಗಿಯಲ್ಲಿ ಮುಳುಗಿವೆ. ` 


ನೂರುಬಾಡಿ ಮಠ 
ಕುಮಾರನಿಗೆಂದು . ಕಟ್ಟಿದ ಕಟ್ಟಡ. 


ಹಾಲೇರಿ ಅರಸು 
ಮೊಲವೊಂದು 


ಬಂದು ಹೊಕಿದರಿಂದ ರಾಜಕುಮಾರನ ವಾಸ್ತವ್ಯಕ್ಕೆ 


ಒಗ್ಗಿ ಬರದು ನಂದು ಇದನ್ನ ಗುರುಮನೆ-ಗುರುಮಠ 


'ವಾಗಲೆಂದು ರಾಜರು ಶೀರ್ಮಾ ನಿಸಿದರಂತೆ. ಬಹುಶಃ 


'ದೊಡ್ಡವೀರ ರಾಜೇಂದ್ರ ಒಡೆಯ ನಾಲ್ಕು ನಾಡಿನಲ್ಲಿ 
ಪುಲಿಯಂಡ ಮನೆತನದ ಭೂಮಿಯಲ್ಲಿ ಕ್ರಿಶ, ೧೭೯೧ 
ಡಿಸೆಂಬರ್‌ ತಿಂಗಳಲ್ಲಿ ಅರಮನೆಯನ್ನು ಕುಟುಂಬದ 
` ರಕ್ಷಣೆಯ ಕಾರಣವಾಗಿ , ಕಟ್ಟಿಸಿ ' ನೂರಂಬಾಡಿಯ 
ಕಟ್ಟ 3 'ಡವನ್ನು ಮಠಕ್ಕೆ ಬಿಟ್ಟಿ ರಚೆಚು. ಅದಕ್ಕೆ: ಮೊಲದ 
ಕತೆ ಅಂಟಿದೆ. ಈ ಮಠ ರೂಪಿಸಿದ * ವೇಳೆಯಲ್ಲಿ 
ಹಾಲೇರಿ ಅರಸರು ವೀರಭದ್ರನ ಹಲಗೆ ನೀಡಿದ್ದಾರೆ. 


ಇದು ಬಾಳೆಹೊ ಇನ್ನೂರು ಶಾಖೆಗೆ ಸೇರಿದ ಮಠ. ಇಲ್ಲಿ 


ದೇವರ ದಾಸಿಮಯ್ಯನ ಜಯಂತಿಯನ್ನು 
ಆಚರಿಸುತ್ತಾರೆ. . ಕೊಡಗಿನ " ಸಾಂಸ್ಕೃತಿಕ ದಯವಾದ 
ನಾಪೋಕ್ಸುವಿನಲ್ಲಿ ಇಡೀ ನಾಲ್ಕು ನಾಡಿಗೆ ಇದೊಂದೇ 
ವೀರಶೈವ ಮಠ ನದ ಇಂದು ' ಸಂಸಾರಿ 
ಮಠವಾಗಿದೆ. ವಾಸ್ತುವಿಕ ಫ್ಹಿಯಿಂದ ಒಂದು 


ರಾಜಗೃಹದಂತಿದೆ. ಕೇಟೋಳಿರ, ಸೂ ಹಾಗೂ 


'ಬಿಟ್ಟಾಟಂಡಚೆ ಕೊಡವ: ಮನೆತನಗಳು ಈ ಮಠಕ್ಕೆ 


ಮೊದಲಿಗೆ. 'ನಡೆದುಕೊಳ್ಳುತ್ತಿದ್ದವು. 


ದೊಡ್ಡಕೊಡ್ಲಿಕಲ್ಲು ಮಠ: ಪರಶುರಾಮ 


" ಕೊಡಲಿ ಇಟ್ಟ. ಕ್ಷೇತ್ರ ವಂತೆ. ಅಂತಾಗಿ ಕೊಡ್ಲಿಪೇಟೆಯ 
ಈ ಮಠ ಜೇಲಾಳ ಸಮಯದ್ದು, "ಕೊಡಗಿನ 
ನಿರಂಜನ ಪೀಠ; ಮೊದಲ ವಸನ ದ ಪ್ರತೀತಿ. 


ಮೊದಲಿಗೆ ಹುಲ್ಲು. ಮಾಡು ಇಷ್ಟ ಮಠ್ಕ ಮಹಂತ 
ಸ್ವಾಮಿಗಳ 
೧೯೪೭ರಲ್ಲಿ ಕಲ್ಲು ಕಟ್ಟಡವನ್ನು ನಿರ್ಮಿಸಲಾಯಿತು. 
ಮಠಕ್ಕೆ ೨೫ ಎಕರ ಗದ್ದೆ, ಬಾಣೆ, ಜಹಗೀರು ಆಗಿ 
ಬಂದಿದೆ. ಚೌಡಮ್ಮ ಇಲ್ಲಿದೆ. ಒಳಗೆ ಮಠಾಂತರ್ಗತ 
ದೇಗುಲವಿದೆ. ದ್ರಾವಿಡ ಶೈಲಿಯ ದೇಗುಲ, ತ್ರಿಶೂಲ, 
ಢಮರುು ನಾಗಬಂಧ ಹಡದ. ಚತುರ್ಭು ಜ್ಜ ಸ್ಥಾನಕ 
ಮೂರ್ತಿಗಳಾಗಿ : ದಂಪತಿ " 
ಭದ್ರೆಯರಿದ್ದಾರೆ. 
ಭುವನೇಶ್ವರಿ ಇದೆ. ಬ್ರಹ್ಮಕಾಂತ ಸ್ತಂಭಗಳಲ್ಲಿ ಆನ್ನ 


ಇತಿಹಾಸ .ದರ್ಶ 


2 


ಗದ್ದು ಗೆಯನ್ನು ಹೊಂದಿದದೆ. ಇದಕ್ಕೆ 


ಕಾಮಧೇನು, ವೀರಭದ್ರ ಬೇಡರ ಕಣ್ಣಪ್ಪ ಶಿಲ್ಪಗಳ ಕೆತ್ತನೆ 
ಹೊಂದಿವೆ. ಆನೆ ಮರಿಗಳನ್ನು ಕೊಕ್ಕಿನಲ್ಲಿ ಹಿಡಿದ 
ಗಂಡುಭೇರುಂಡ ಶಿಲ್ಪವಿದೆ. ಗರ್ಭ "ಹದಲ್ಲಿ ಮಹಂತ 


ಸ್ನಾಮಿಗಳ ಗದ್ದುಗೆ ಇದೆ. k 
[SS ದ 


ಕಿರಿ ಕೊಡ್ಲಿಮಠ: 
ಮಠದಲ್ಲಿ ಎರಿಬಸವ ಸ್ವಾಮಿಗಳ ಗದ್ದುಗೆ ಇದೆ. ಇಲ್ಲಿ 
“ಮಠದ ಅಮ್ಮ' (ಬಹುಶಃ ಚೌಡಿ) ನಿಗೆ ಪೂಜೆ ಇದೆ. 
ದೀಪಾವಳಿಯಂದು ಸ್ವಂತ ಗದ್ದೆಯಿಂದ ಭತ್ತದ 
ತೆನೆತಂದು ಗದ್ದಗೆ ಬಳಿ "ಇಟ್ಟು ಪೂಜಿಸುತ್ತಾರೆ. 


ದೊಡ್ಡಕೊಡ್ಲಿ ಊರು ಮಠ: . ಉಜ್ಜಯನಿ 
ಶಾಖೆಯ ಈ ಮಠದಲ್ಲಿ ಸಿದ್ದೇಶ್ವರರ ಗದ್ದುಗೆ ಇದೆ. 
ಮೊದಲಿಗೆ ಇಲ್ಲಿ ಸುಗ್ಗಿ ಸ್ತಂಭ. ಇದ್ದು ದೇವೀರಮ್ಮನ 
ಮೂರು ಮುಖವಾಡಗಳನ್ನಟ್ಟು `ದೇವೀರಮ್ಮನ ಸು್ಗಿ' 
ಮಾಡುವ ರೂಢಿ ಇತ್ತು. ಈ ಮಠದ ದ್ವಾರದ 
ಹಿಂಬಣಯ ಮೇಲಿನ ಮಠದ ಮಚ್ಚಿಸಳ್ಳ 
ಸ್ಟಾಲಿತ್ಯದಿಂದ ಕೂಡಿದ ಶಾಸನದ ಬರಹವಿದೆ. ೨ 
"ಶ್ರೀಮತು ಯಿ ಮಟವ ಜಿರಣ ಉದರವ ಜು 
ಸುಕ್ಷಸಂವತ್ಸರದಿ ' ಮಟವ ಕಟ್ಟಿ ದೇಸವಾರದ 
ee 
ಯನ್ನೂ" ಹೋಲುವ ಈ `ಶಾಸನದಿಂದ ತಿಳಿಯುವುದು 
ಹಾಲೇರಿ ಅರಸರ ಕಾಲದಲ್ಲಿ ಕ್ರಿ.ಶ. ೧೭೫೦ ಅಥವಾ 
೧೮೧೦ರ . ಸಮಯದಲ್ಲಿ ಡೆದ ಜೀಣೋದ್ದಾರ. 
ಇದನ್ನು ದೇಸವಾರದ ನಂಜಯ್ಯನು ಕಟ್ಟಿದ್ದಾನೆ. 


ಓಣಿಪುರದ ಮಠ; ಮಲೆನಾಡಿನ ಈ 
ಮಠವನ್ನು .. .ಕ್ರೆಶ ೧೮೦೯ರಲ್ಲಿ. ಲಿಂಗರಾಜನು 
ಹೊರಗದ್ದುಗೆ ಪೂಜೆಗಾಗಿ ನಿರ್ಮಿಸಿ: ೯ ಎಕರೆ 


ಜಮೀನು ಉಂಬಳ ನೀಡಿದ ಬಾಳೆಹೊನ್ನೂರು 


ಓಟ 


ಶಾಖೆಗೆ ಸೇರಿದ್ದ ಈ ಮಠ, ಗದ್ದುಗೆ ಮಣ್ಣಿನ ಕಟ್ಟಡ ' 


ಹೊಂದಿತ್ತು. ಈಗ ಸಂಸಾರಿ ಮೆಕವಾಗಿ. ಮಠದ 


ಮನೆ ಎಂದು ಕರೆಸಿ ಕೊಳ್ಳುತ್ತಿದೆ. ವಾರದಲ್ಲಿ 
ನಾಲ್ಕುದಿನ ಅಂದರೆ ' ಸೋಮವಾರ ಗುರುಗಳ 
ಹೆಸರಿನಲ್ಲಿ 'ಹುಚ್ಚಪ್ಪನವರ ' ಗದ್ದುಗ್ಗೆ ಮಂಗಳವಾರ 
ಚೌಡಮ್ಮನ ಹೆಸರಿನಲ್ಲಿ, ಬುಧವಾರ ಹಿರಿಯ 
ಹೆಸರಿನಲ್ಲಿ, ಗುರುವಾರ ಕೆರೆ ಅಮ್ಮನ ' ಹೆಸರಿನಲ್ಲಿ ಎಡೆ 
ಇಡುತ್ತಾರೆ. ಮೊದಲಿಗೆ ಹುತ್ತರಿ, ಜಟನಾಟ್ನ 


ಅಂಜ್‌ಕೂಟ್‌ ಪಾತಾಳ ತೆರೆಕಟ್ಟಿಸುವ ಪದ್ದತಿ ಇತ್ತು. 
ನು ಟು 


ಉಜ್ಜಯನಿ ಶಾಖೆಯ ಈ 


-ಅಂದರೆ ೧೮-೧೯ನೇ ಶತಮಾನದ ಲಿಏ 


ಮುದ್ದಿನ ಕಟ್ಟೆ ಮಠ: ಉಜ್ಜಯಿನಿ ಸದ್ಧರ್ಮ 
ಸಿಂಹಾಸನ ಶಾಖೆಯಾದ ಈ ಮಠದಲ್ಲಿ ಮೂಲ ಕತ್ಪ 
ಸಿದ್ದಲಿಂಗ ಶಿವಾಚಾರ್ಯರ ಗದ್ದುಗೆ "ಇದ್ದು, ಮಠದ 
ಇತಿಹಾಸ ಸುಮಾರು ಮುನ್ನೂರು ವರ್ಷ ಗಳದ್ದು, 
ಎಂದು ಹಾಲಿ ಮಠಾಧಿಪತಿಗಳ ಹೇಳಿಕೆ. ಒಮ್ಮೆ 
ಚಿಕ್ಕ ವೀರರಾಜೇಂದ್ರ ಜಹಗೀರು ಕೊಡಲು ಬಂದನಂತೆ 


ಆಗಿನ ಸ್ವಾಮಿಗಳು ಮಠದ ಶಿಷ ರೇ ಸಾಕು ರಾಜ 


ದಾನ ಬೇಡವೆಂದು ಶಿಳಿಸಿದರಂತೆ' ಅಂತಾಗಿ ಮಠದ 

ಶಿಷ್ಠರೇ ಎಂಟು ಎಕರೆ ಜಮಾನನ್ನು ಮಠಕ್ಕೆ 
ಮುಡುಪಿಟು, ಕಂದಾಯ ಕಟು ತ್ತಿದ್ದಾರೆ. ಈ ಮಠಕ್ಕೆ 
ಬಿಳಿ ಚೌಡಿ ಕರಿ ಚೌಡಿ "ಇಬ್ಬರು ಇದ್ದು 
ಏಪ್ರಿಲ್‌-ಮೇ ತಿಂಗಳಲ್ಲಿ “ಚ್‌ ನಿಡಮ್ಮ 'ನನ್ನು ಆಚರಣೆ 


ಗುಡ್‌ಗೂರು ಮಡ: ಶ್ರೀಶೈಲ ಮಾಮಿಡಿ 
ಪರಂಪರೆಗೆ ಇರುವ ಎರಡು ಮಠಗಳಲ್ಲಿ ಸೇರಿದಂತೆ 
ಮೇಲಣಮಠ ಸಂಸಾರಿಮಠವಾಗಿದೆ. ಕೆಳಗಣ ಸಂನ್ಯಾಸಿ 
ಮಠ ಇಂದು ಅಸ್ತಿತ್ಯದಲಿಲ್ಲ. ಮಠದ" ಕರುಹು ಮಾತ್ರ 
ಉಳಿದುಕೊಂಡಿದೆ. "`ಹುತ್ತರಿಯಲ್ಲಿ ಗದ್ದುಗೆಗೆ ಬಸವಣ್ಣನ 
ದೇವಸ್ಥಾನಕ್ಕೆ ಕದಿರು. ಇಡುತ್ತಾರೆ. ಮೊದಲಿಗೆ ದೇವರ 
ಗದ್ದೆಯಿಂದ" ಕದಿರುತಂದು ಪೂಜಿಸಿ, `ಈ ಮಠದವರೇ 
ಹಂಚುತ್ತಿದ್ದರು. '“ಚೌಡಮ್ಮನ ಅಡ್ಡು' ಎಂಬ ಜಾಗದಲ್ಲಿ. . 
ಚೌಡಿಗೆ “ಪೂಜೆ ಇತ್ತು ಕಳ್ಳರನ್ನು ಆಕೆ ಹಿಡಿದು 
ಕೊಡುತ್ತಾಳೆ ಎಂಬ ನಂಬಿಕೆ ಆಕೆಯ ' ಆರಾಧನೆಯ 
ಹಿನ್ನೆ. ಲೆಯೆಲ್ಲಿ ದೆ.'  ಗಳಿಗನಿಗೆ (ಭೂಕಾಮುಗಾರನ 
ಸಂಕೇತ) ಗೌಡ ಜನಾಂಗದವರಿಂದ ಕೋತ್ರಿ(ಕಡ್ಡಿಯ 
ಬತ್ತಿ) ಇಡಿಸಿ ಬಲಿ ಕೊಡಿಸುತ್ತಾರೆ, : ' ವಾರ್ಷಿಕವಾಗಿ: 


ಗುತ್ತಿಮಠಃ ಕ್ರಿಶ ೧೮೪೩ರ 
ಶಾಸನದಲ್ಲಿ ಬರುವ ಶಾಂತವೀರಸ್ವಾಮಿಗಳ ಶಿಷ್ಕ 
ರಾಗಿದ್ದ. ಸೋಮಶೇಖರ ಶಿವಯೋಗಿಗಳ ಗದ್ದುಗೆ 
(ಸೋಮಪ್ಪನ ಗದ್ದುಗೆ) ನಂಜರಾಯಪಟ್ಟಣ ಾದ ಈ 
ಗುತ್ತಿ ಮಠದಲ್ಲಿರುವೊತಿದೆ. ಜಂಗಮಗಣಾರಾಧ ನೆಯಲ್ಲಿ 
ನೀರನ್ಷೆ ತುಪ್ಪ ಮಾಡಿ ಬಡಿಸಿದ ಪವಾಡ ಇವರ 
ಹೆಸರಿನಲ್ಲಿವೆ. ಕಾವೇರಿ ಕವಲುಗೆಳ ನಡುವೆ ಬಿಬ್ಬ 
ದ್ವೀಪದಲ್ಲಿರುವ ಈ ಮಠದ ವಾಸ್ತು pb 
ದಂತೆಯೇ ಇದ್ದು, ಒಂದು ಕಾಲಕ್ಕೆ ಕೊಡ 
ಶ್ರೀರಂಗಪಟ್ಟಣ ಎಂಬ. ಹೆಸರು . ಈ ಪ್ರವ ಇತಯ 
ಕಾರಣವಾದ ಶ್ರೀ ರಂಗನಗುಡಿ ಇದ್ದ. ನೆಲೆ 


೧೬೫ 


ಇದಾಗಿರುವಂತೆ ತೋರುತ್ತದೆ. ಈ ಮಠಕ್ಕೆ ೧೦ ಎಕರೆ 
ಬಾಣೆ ಜಮಾನು ಇಡೆ. : 


ಬೆಂಮತ್ತಿ ಮಠ: ದಕೊಡಗಿನ ದನುಗಾಲದ 
ಬಳಿ ಇರವು. ಈ ಮಠ ತೊರೆನೂರು ಮಠದ 
: ಶಾಖೆಯಾಗಿ ಚೇಲಾಳ ಸಮಯಕ್ಷೆ ಸೇರಿದ್ದು, ಈಗ 
ಸ್ವತಂತ್ರ ಸಂಸಾರಿ ಮಠವಾಗಿದೆ. ಶಾಸನದಲ್ಲಿ 
ಸೊಚತೌ ಸಂವತ್ಸರದ ಹಾಗು ಲಿಪಿ ದೃಷ್ಟಿಯಿಂದ 
ಕ್ರಿ.ಶ. ೧೮೧೪-೧೫ರಲ್ಲಿ ಲಿಂಗರಾಜ ಒಡೆಯ. ದಾನ 
ನೀಡಿ ` ಹೆಸರಿಸಿರುವಂತೆ ತೋರುತ್ತದೆ. ಇದಕ್ಕೆ 
ವಿರಾಜಪುರ ಮಠ ಎಂದು ಹೆಸರಿದ್ದಂತೆ ತೋರುತ್ತದೆ. 


ದನಗಲ್ಲು ಮಠ: 
ಸಂಬಂಧಿಸಿದ ಬಹುಶಃ ಬೆಟ್ಟದಪುರದ ಶಾಖೆಯಾಗಿ 
ಶಾಸನದ ಸಂವತ್ಸರ. - ಲಿಪಿ ದೃಷ್ಟಿಯಿಂದ ಕ್ರಿ.ಶ. 
೧೮೩೦-೩೧ರ "'ಚಿಕ್ಕವೀರರಾಜೇಂದ್ರ ಒಡೆಯನ 
ಕಾಲದಲ್ಲಿ ಬಹುಶಃ ಜೀರ್ಣೋದ್ದಾರ 'ಮಾಡಿ ಶಿದ್ದಲಿಂಗ 
ಸ್ವಾಮಿ ಅವರಿಗೆ ಕೊಟ್ಟಂತಿದೆ 


ಮಾಯಮುಡಿ ಮಠ; ಉಜ್ಜಯಿನಿ ಶಾಖೆಗೆ 


ಸೇರಿದ್ದು. ಜಪದಕಟ್ಟಿ ಮಠನ್ಸೆಂದೇ.. ಹೆಸರಾಗಿದೆ. 
ಶಾಸನದ ಲಿಪಿ. ದೃಷ್ಟಿಯಿಂದ. ವೀರರಾಜೇಂದ್ರ 
ಒಡೆಯನ ಹೆಸರು ಹಾಗೂ ಅಂದಿನ ಗುರು 


ಗಂಗಾಧರ ದೇವರು ಎಂಬ ಹೆಸರೂ ಇರುವ ಕಾರಣ, 


ಕ್ರಿಶ ೧೮೦೯ರಲ್ಲಿ ವೀರಾಜೇಂದ್ರ 'ಒಡೆಯನಿಂದ 
ರೂಪಿತವಾಗಿರುವಂತಿದೆ. ಇಲ್ಲಿ ಹುತ್ತರಿ, 
ತುಲಾಸಂಕ್ರಮಣದ ಆಚರಣೆ ಉಂಟು. ಹುತ್ತರಿ 


ಸಮಯದಲ್ಲಿ ಈ ಮಠದ ಸ್ವಾಮಿಗಳು ಕುದುರೆಯ 
ಮೇಲೆ ಹೋಗಿ ಆಶೀರ್ವಾದ ಮಾಡಿ ಮೇಲೆ ಮಾಯ 
ಮುಡಿ (ಕೋಲು ಬಾಣೆಯಲ್ಲಿ) ಹುತ್ತರಿ ಕೋಲಾಟ 
ಆರಂಭವಾಗುತ್ತಿತ್ತು. ವೀರಶೈವರೂ ಕೊಡವ ವೇಷದಲ್ಲಿ 
ಆ ಕೋಲಾಟದಲ್ಲಿ ಭಾಗವಹಿಸುತ್ತಿದ್ದರು. ಮಠದ ಬಳಿ 
ಕೊಂಡ ಹಾಯುವ ಪದ್ದತ್ತಿ ಪಾಷಾಣಮೂರ್ತಿ 
ತೆರೆಯನ್ನು ಪಾಲೆಯರಿಂದ ಇಟ್ಟ ಸುವ ಪದ್ಧತಿ ಇತ್ತು. 
ಎರವರಿಂದ, ಗೂಳಿಗ, ಚಾವುಂಡಿ ಮುಂತಾದ ನೆಲ 
kd ಆಹಾರ ಕೊಡಿಸುವ ಪದ್ಧತಿ ಇತ್ತು. 


ಗುರುಸ್ತಲ ಈ ಮಠ ಇಂದಿಗೆ” ಮೂರು 
3 ಹಿಂದೆ ಸಂಸಾರಿ ಮಠವಾಯಿತು. 
ಕೋಸೂರಿನ  ಅಮ್ಮಕೊಡವರಾದ  ಹೆಮ್ಮತ್ಚಿ 


ಮನೆತನದವರು ಉಗಾದಿ ಸಮಯದಲ್ಲಿ ಈ ಊರಿನ 


೧೬೬ 


ಯಡತೊರೆ . ಮಠಕ್ಕೆ 


ಮಠದ ಜಂಗಮರನ್ನು ಕರೆಸಿ ತಮ್ಮಲ್ಲಿನ ಈಶ್ವರಲಿಂಗಕ್ಕೆ 


ಮಹಾಪೂಜೆ, ಕೈಮಡ (ಹಿರಿಯರ ಸ್ವಾರಕ ಕಟ್ಟಡ) 
ಸಮಾಧಿಗಳಿಗೆ ಸಂಸ್ಕಾರ ಮಾಡಿಸುತ್ತಾರೆ. 


ಮಡಿಕೆ ಬೀಡುಮಠ: ಮುಪ್ಪಿನ ಸ್ವಾಮಿ ಗದ್ದುಗೆ 
` ಇರುವ ಈ ಮರಕ್ಕೆ 


ಮುಪ್ಪಿನ ಸ್ಮಾಮಿ ಮಠ, 
ಮೂಗನ ಮಠ ನಿಂದೂ ಹೆಸರಿದೆ. ಸಂಸಾರಿ 
ಮಠವಾಗಿ ಹೆಂಗಳೆಯರಿಬ್ಬರಿದ್ದರು. fir ಅವರೂ 
ಇಲ್ಲ ಕ್ರಿ.ಶ. ೧೬೧೫ರ ಸುಮಾರಿನಲ್ಲಿ ಕೆಳದಿ ವೆಂಕಟಪ್ಪ 
ನಾಯಕನು ಚನ್ನಬಸವಪ್ಪ ಸ್ವಾಮಿ ಅವರಿಗೆ 
ಗುರುಪುರಮತವನ್ನು ಉಂಬಳ ಸಹಿತ ನೀಡಿದೆ. ಆ 
ಪರಂಪರೆಯಲ್ಲಿ ಬಹುಶಃ ಬಂದ ಮತ್ತೊಬ್ಬ 
ಚರಮೂರ್ತಿ ಚನ್ನಬಸಪ್ಪ ಸಂನ್ಯಾಸಿ ಕ್ರಿಶ. ೧೮೭ ೭ರಲ್ಲೆ 
ಅಲ್ಲಿದ್ದುದೆ ಅಂತ್ಯಕಾಲದಲ್ಲಿ ಮಡಿಕೆ “ಬೀಡಿಗೆ ಬಂದು 
ಮುಪ್ಪಿನ ಸ್ವಾಮಿ” ಎನಿಸಿ ಮಠದಲ್ಲಿ ನೆಲೆ ನಿಂತಿ 
ರಬೇಕು. ಆಂದರೆ ಕ್ರಿಶ. ೧೬೧೫ರ ಸಮಯದಲ್ಲಿ 
ಕೊಡಗಿನ ಪಾಲ್ವರೆಯನ್ನು ಗೆದ್ದು ವೆಂಕಟಪ್ಪ ನಾಯಕ್ಷವ್ಪ 
ಆಡಳಿತಕ್ಕೆ ಒಳಪಟ್ಟ ತ್ತೆಂದು ಹೇಳಲಾಗಿರುವುದರಿಂ 
ಪಾಲ್ವರೆಯ ಸಮಾಪದ ಮಡಿಕೆ ಬೀಡಿನಲ್ಲಿ ಗುರಪುರ 
ಮಠದ ಶಾಖೆಯನ್ನು ಮಠವನ್ನು ನಿರ್ಮಿಸಿರುವ 
ಸಾಧ್ಯತೆ ಇದೆ. ಆ ಕಾರಣ್ಣ ಅದನ್ನ ಅರಸಿ 
ಚೆನ್ನಬಸವಪ್ಪ ಸ್ವಾಮಿ ಇಲ್ಲಿಗೆ `ಬಂದು ಸೆಲೆಸಿದಂತೆ 
ತೋರುತ್ತದೆ. ಹ ಮಠವನ್ನು ' `ಈಗ ಮಠದ ಮನೆ 
ಎನ್ನುತ್ತಾರೆ. 


ನಾಣಚ್ಛಿ ಮಠ: ಶ್ರೀ ಮಂಗಲ ನಾಡು 


ಪೂರ್ವಬಾಡಗದ. ಬಳಿ ಹಾಲೇರಿ ಅರಸರು ನಿರ್ಮಿಸಿದ 


ಈ ಮಠಕ್ಕೆ ೨೮ ಎಕರೆ ಭೂಮಿ, ಹಾಗು ಕಾಡು 
ನೀಡಿದ್ದರಂತೆ. ಮಠಕ್ಕೂ ನೆರೆಯ ಕುಟ್ಟದ 
ಗ್ರಾಮದೇವತೆ ಕರಿಂಗಾಲೀ ಅವ್ವ (ಕುಟ್ಟಲಮ್ಮ) ಗೂ 


ಜಾನಪದ ಸಂಬಂಧವಿದೆ. "ಆಕೆಯ ವಾರ್ಷಿಕ ' 
ಜಾತ್ರೆಯಲ್ಲಿ, ಕೇರಳದ .. ಮುನ್ನೂಟ ಜಾತಿಯವರು 


ಮಾತ್ರ “ತೆರೆ'ಕಟ್ಟುವ ಅವಕಾಶವಿದ್ದು ಅವರ ಮೇಲೆ, 
ಆಕೆಯ ತಿರುವಳ (ಆವೇಶ) ಬಂದಾಗ ಕೇಳುತ್ತಾಳೆ ; 
“ನಾಣಚ್ಛಿ  ಮಠತ್ತುಳ್ಳ ಗುರುಗಳ ಉಂಡೋಳೆ - 
ನಾಣಚ್ಚ. “ಮಠದ ಗುರುಗಳ ದಯಮಾಡಿಸಿದ್ದಾರೆಯೆ? 


ಹೆಗ್ಗಡಹಳ್ಳಿ ಮಠ: 
ಸೇರಿದ "(ಈಗಿನ ಹಾಸನ 


ಶ್ರೀ ಶೈಲ ಘ ಪೀಠದ ಶಾಖೆಗೆ 
ಜಿಲ್ಲೆಯ) ಈ. ಮಠ 


ಒಂದು ಕಾಲಕ್ಕೆ ಕೊಡಗಿನ ಗಡಿಯ ಮಠವಾಗಿತ್ತು. 


ಇತಿಹಾಸ “ದರ್ಶನ 


1 


ವೀರರಾಜೇಂದ್ರ ಒಡೆಯ ಈ ಮಠಕ್ಕೆ ಜಹಗೀರು ನೀಡಿದ್ದ. 
ವಾರ್ಷಿಕವಾಗಿ ಮಕರ ಸಂಕ್ರಾರಿತಿಯ ಮರುದಿನ 
ನಡೆಯುವ ಗೊಡ್ಡು 'ದೊಡ್ಡಯ್ಮನ “ಜಾತ್ರೆ (ಈಗ ಹಾಸನ 
ಜಿಲ್ಲೆ ಕೊಡಗಿನ" ಕನ್ನಾಂಬ ದೊಡ್ಡಯ್ಯ ನಿಗೆ " ಇದರ 
ಸಂಬಂಧವಿದೆ) ಹಾಗು ಶನಿವಾರಸಂತೆ ಬಳಿಯ 
ಹುಲುಕೋಡಯ್ಯನ ಜಾತ್ರೆಗೂ ಈ ಮಠದ ಸಾಂಸ್ಕೃತಿಕ 
ಸಂಬಂಧವಿದ್ದು ಅಂದು ಗುರುಗಳು ಅಲ್ಲಿಗೆ ದಯ 
ಮಾಡಿಸಲೇಬೇಕು. ಮಠದ ವಿಶೇಷವೆಂದರೆ ಹರಿಜನರಿಗೆ 
ಕೊದೀವಳಿ-ಕಣಿಯ ದೀಕ್ಷೆ ನೀಡಿ ಮಖ್ಯ ಸ್ಥಳವನ್ನಾಗಿ 
ಮಾಡಿ ಮಠದ  ಉತ್ಸವಾದಿ ಜಾತ್ರೆಗಳಲ್ಲಿ 
ಗುರುಗಳೊಡನೆ ಪಾಲ್ಗೊಳ್ಳುವಂತೆ. ಮಾಡುವುದು, 
ಅವರಲ್ಲಿ ಹವ್ಯ ಕವ್ಯಾದಿಗಳನ್ನ ನಡೆಸಲು ಅಧಿಕಾರ 
ನೀಡುವುದು. ಅವರು ಸ್ಕಾ ಹಾರಿಗಳೂ ಹೌದು 


ಚಂಗಡಹಳ್ಳಿಮಠ: ಮೊದಲು ಕೊಡಗಿಗೆ 
(ಇಂದು ಹಾಸನ ಜಿಲ್ಲೆಗೆ) ಸೇರಿದ್ದ, ಚಿತ್ರದುರ್ಗದ 
ಜಗದ್ಗುರುಗಳ ಖಾಸಾಮಠ ಕ್ರಿಶ. ೧೭೩೦-೫೦ರ 
ಕಾಲಡ್ದು, . ಇಲ್ಲಿ ಮುರುಘಾ ಸಂಪ್ರದಾಯದ ೧೧ನೇ 
ಜಗದ್ಗುರುಗಳ ಗದ್ದುಗೆ ಇದೆ (ನರಹಟ್ಟಿ ಶಿದ್ದಲಿಂಗ 
ಸ್ವಾಮಿಗಳು) ಮಠದ ಪ್ರವೇಶ ದ್ವಾರದ ಬಳಿ 
ಶಾಸನವೊಂದಿದ್ದು ಸಂಬಂಧಿಸಿದ ಕೆರೆಯ 'ವಿಷಯವನ್ನು 
ತಿಳಿಸುವಂತಿದೆ. ಕೊಡಗಿನಲ್ಲಿ ಈ ಮಠಕ್ಕೆ ಸೇರಿದ 
ಜಮಾನು ಇದೆ. 


ರಾಜಾಪುರದಮಠ:; ಹೇಮಾವತಿ - «ಯಗಚಿ 
ನದಿಗಳ ಸಂಗಮದ ಬಳಿ ಕೊಡಗಿಗೆ ಸೇರಿದ್ದ 
ತೇಜೂರು ಮಾಯಿ ಗೌಡನ ರಾಜಾಪುರ ಮಠ ಇತ್ತು. 
ಅಣೆಕಟ್ಟಿನಲ್ಲಿ ಅದು ಮುಳುಗಿದ 'ಮೇಲೆ 
ಬಾಳೆಹೊನ್ನೂರು ಶಾಖೆ ಶಿಷ್ಯ ವರ್ಗದ `ಈ 
ಯ ಶಿಷ್ಯಮಂಡಲಿ ಅಪೇಕ್ಷೆಯ ಮೇರೆಗೆ 

-೪-೧೯೫೧ರಲ್ಲಿ, ಕೊಡಗಿನ ಶಿಡುಗಳಲೆ ಮಠ 
ಪಟ್ಟ ದ ಬಸವರಾಜ ` ದೇಶಿಕೇಂದ್ರದಿಂದ, ಪ್ರೀ 
ಚಂದ್ರಶೇಖರ ಸ್ವಾಮಿಗಳಿಗೆ ಶಿವದೀಕ್ಷಾ 'ಪಟ್ಟಾಭೀ 
ಷೇಕವಾಗಿ ಇಲ್ಲಿ ಮಠ ಸ್ಥಾಪನೆಗೊಂಡಿತು. 


ಮೈಸೂರಿನ ಕೊಡಗು ಮಠ: ಇದಕ್ಕೆ ಕಾಂತಿ 
ಮಹಾಸ್ವಾಮಿಗಳ ಮಠ ಎಂಬ ಹೆಸರೂ ಇದೆ. 
ಮೈಸೂರಿನ ಬಸವೇಶ್ವರ ರಸ್ತೆಯಲ್ಲಿದ್ದು ಮಹಾರಾಜರ 


ಕುದುರೆಯನ್ನ ಪಳಗಿಸಿ ತೋರಿಸಿದ ಸಹಾಸಕಾಗಿ 
ಸ್ವಾಮಿಗಳಿಗೆ. ಜಹಗೀರು ನೀಡಿದರಂತೆ... ಮಠದ 
ಇತಿಹಾಸ ದರ್ಶನ 


. ತಿಳಿಸುವುತಿದೆ. ದೆ. ಕೊಡಗಿನಲ್ಲಿ 


ವತಿಯಿಂದ ದಾಸೋಹ ನಡೆಸುತ್ತಿದ್ದರು. ಈಗ ಸಂಸಾರಿ 


“ಮಠವೂ ಆಗಿದೆ. ಸೋಮವಾರ ಇಟಿ ಮಠದೊಡನೆ 


ಸಮಬಂಧವು ಇತ್ತು. 
ಸಂಗಮ ಪಟ್ಟದ ಮಠ: ಶ್ರೀ ಮಂಗಲ 
ನಾಡಿನ ನಾಲ್ಕೇರಿ ಗ್ರಾಮದಲ್ಲಿ ೧೯೭೪ರಲ್ಲಿ 


ನದಿಸಂಗಮದ "ಬಳ ನಿರ್ಮಿತವಾಯಿತು. ೪-೫ 
ವರ್ಷಗಳ ಕಾಲ ಸ್ವಾಮಿಗಳು ಅಲ್ಲಿದ್ದು ಈಗ. ಬಿಟ್ಟು 
ಹೋಗಿದ್ದಾರೆ. 


ಸಿದ್ದೇಶ್ವರ ಮಠ: ಕೊಡಗು ಶ್ರೀ ರಂಗ ಪಟ್ಟಣ 
ಎ ಮಾಲ್ದಾ ಆಚೆ ಸಿದ್ದೇಶ್ವರ ಭಟ್ಟದಲ್ಲಿ ಸಿದ್ದೇಶ್ವರ 
ಗದ್ದುಗೆ “ ಮುರುಘಾಸಂಪ ಪ್ರದಾಯದ 'ಮಠವೊಂದು 
೧೭ನೇ ಶತಮಾನದಲ್ಲಿ ಇತ್ತು ಎಂಬುದು 
ಪ್ರತೀತಿಯಲ್ಲಿದೆ. 


ವೀರರಾಜ ಪೇಟೆ ತಾಲೂಕಿನಲ್ಲಿ 18, ಮಡಿಕೇರಿ 
ತಾಲೂಕಿನಲ್ಲಿ 18 ಹಾಗು ಸೋಮವಾರ ಪೇಟೆ 
ತಾಲೂಕಿನಲ್ಲಿ 55 ಮಠಗಳು ಕಾಣಬರುವಲ್ಲಿ 
ಐತಿಹಾಸಿಕ ಎಳೆಯನ್ನು ಗಮನಿಸಬಹುದು. ಅಂದರೆ 
ಉತ್ತರ ಕೊಡಗಿನ "ಭಾಗವು ಹಾಲೇರಿ ಅರಸರ 
ಮುನ್ನವೆ ಹೆಚ್ಚುಕಾಲ 'ವೀರಶೈವ ಚಂಗಾಳ್ವಾರಸರ 
ಆಡಳಿತಕ್ಕೆ ಇದ್ದುದು ಈ ಸಂಖ್ಯೆಗೆ ಕಾರಣ 
ಪ್ರಭಾವ ಕಡಿಮೆ 
ಕಾಣುತ್ತದೆ. ಅಲ್ಲದೆ ಈ ಎರಡೂ ಅರಸು ವಂಶಗಳು 
ಕೆಳದಿ ' ಅರಸರಂತೆಯೆ -ಗುರು-ವಿರಕ್ತ ಮಠಗಳ 
ಸಮನ್ವಯವನ್ನೂ ಪೋಷಿಸಿರುವುದನ್ನು ಕಾಣಬಹುದು. 


ಒಟ್ಟಾರೆ ಚಂಗಾಳ್ವ-ಹಾಲೇರಿ ಅರಸರ . 
ಕೊನೆಯವರಿಗೂ ವೀಠಶೈ: ವ ಮಠಗಳಿಗೆ 
ರಾಜಸೋಷಣೆ ದೊರೆತು ಸಂತರ ಅವುಗಳ ಪ್ರಭಾವ 
ಇಳಿಮುಖವಾದರೂ ತಮ್ಮ ಅಸ್ತಿತ್ವವನ್ನೂ ಪೂರ್ಣ 
ವಾಗಿ ಅಳಿಸಿಕೊಳ್ಳಲಿಲ್ಲ. ಆವು ವೀರಶೈವ ಧರ್ಮದ 
ಸಸಿಗಳನ್ನು ಸಾಂಸ್ಕೃತಿಕ ವೃಕ್ಷದ * ಪುಷ್ಪಗಳನ್ನಾಗಿ 
ಬೆಳೆಸಿದುಷೇ ವಿನಾ ಒತ್ತಾಯದ ` ಮತಾಂತರದ 
ಮುಳ್ಳಾಗಿ ಕೊಡಗಿನಲ್ಲಿ ಬೆಳೆಯಲಿಲ್ಲ. ಆಳಿದ ವೀರಶೈವ 
ಅರಸು" ವಂಶಗಳೂ `ಕೂಡ ಸಾಮೂಹಿತ 
ಮತಾಂತರದ : ಒತ್ತಾಯದ ತಿಳಿಗೇಡಿ `ಕೆಲಸಕೆ ಕ್ರ 
ಹಾಕದೆ, ರಾಜಕುಟುಂಬದ ವೈವಾಹಿಕ ಸಂಬಿಂಧಕೆ 
ಮಾತ್ರ ಸೀಮಿತಗೊಳಿಸಿಕೊಂಡರು.. `ಈ ಅರಸು ಕೂಡ 


೧೬೭. 


ತಮ್ಮ ಸಾಂಸ್ಕ ಸ್ಕೃತಿಕ ಕ್ಷೆ ಕ್ಷೇತ್ರವಾಗಿದ್ದ ಈ ಅನೇಕ ಮಠಗಳ 
ವಾಸ್ತುವನ್ನೂ “ಜೀಗುಲ, ವಾಸ್ತುವನ್ನು 
ಇಂಡೊ-ಇಸ್ಲಾಮಿಕ್‌ ಶ್ರೆ ಲಿಗೆ ಅಳವಡಿಸಿರುವುದು 
ಸಮನ್ವಯ ದೃಷ್ಟಿಯಜಿಘತಕವಾಗಿದೆ. ಇಲ್ಲಿನ ವೀರಶೈವ 
ಮಠಗಳು ಸಾಮಾನ್ಯ: ಜನತೆಯ ಮೇಲೆ ತಮ್ಮ 
ಸಾಂಸ್ಕೃತಿಕ ಚಹರೆಗಳನ್ನು ಭೌಳವಾಗಿ ಒತ್ತಿದಂತೆ: 
ಅವರ ಜನಪದ ಸಂಸ ತಿಯುಲ್ಲಿ ಮಿಳಿತವಾಗಿ ಅದನ್ನು 
ತಮ್ಮ ಲ್ಲಿಯೂ ಅಳವಸಿಕೊಂಡುದುದನ್ನು.. ಹುತ್ತರಿ, 
ತುಲಾಸಂಕ್ರಮಣ, ಸುಗ್ಗಿಕಟ್ಟೆಹಬ್ಬ, ಮದ್ದಿನ ತ 
ತೆಕ-ಟೋಲ ಕಟ್ಟಿ ಸುವಿಕೆಯನ್ನು. ಮಠಗಳು 
ಅಚರಿಸುತ್ತಿ ತ್ತಿದ್ದ ಬಗೆಯಿಂದ ಕಾಣಬಹುದು. ಹಾಗೆಯೇ 
ಕೊಡಗಿನ ಜನತೆ, ಮಠದ ಸ್ವಾಮಗಳನ್ನು ಹುತ್ತರಿಯ 
ಆಶೀರ್ವಾದದ ಕೋಲು ಪಡಯಲು, ಕೈಮಟಗಳ 
ಸಂಸ್ಕಾರ ದೇಗುಲಗಳ ಆರಾಧನೆ-ಉದ್ಭಾಟನೆಗೆ 


ಎಲ್ಲಾ ವೀರಶೈವ ಮಠಗಳ ಗೋಷ್ಟಾ 


ಕರೆದೊಯ್ಯುತ ತಿದ್ದು ಮನೆಗಳಲ್ಲಿ ಭಸ್ಮ ಸಂಪುಟಗಳ 
ನಿರ್ವಹಣೆ, "ಮತಕ್ಕೆ ಹುತ್ತರಿ ಕದಿರು ತಂದು ಪೂಜೆಗಿಟ್ಟು 


ಒಯ್ಯುವುದು ಆ ಮಠಗಳ ಸಾಂಸ್ಕೃತಿಕ ಪ್ರಭಾವದ 
. ನಿದರ್ಶನವಾಗಿದೆ. ಇದೊಂದು ರೀತಿ ವಿನಿಮಯ 
ಪ್ರಭಾವ. ಇಂದಿನ ಅಗತ್ಯಗಳಿಗೂ ಈ ಮಠಗಳು 
ಅನುವಾಗಿ, ವಿದ್ಯಾ ದಾನ-ಶಾಲಾ ನಿರ್ವಹಣೆ, 
ವಿದ್ಠಾ ಿರ್ಥಿವೇತನ ನೀಡಿಕ್ಕೆ ಶೀಲಾಭಿವೃ. ದ್ದಿಗೆ ಕೊಡಗು, 
ಶಿವಾನುಭವ ಗೋಷ್ಠಗಳ ನಿರ್ವಹಣೆ, ವಿಧವಾ 
ವಿವಾಹ ಇತ್ಯಾದಿ ಸಾಂಸ ಸ್ಕಶಿಕ, ಶೈಕ್ಷಣಿಕ ಸಾಮಾಜಿ 
ಸೇವೆಗಳ ಮೂಲಕ ಸ್ಪಂದಿಸಿ ವರ್ತಮಾನಕ್ಕೂ 
ಪ್ರಸ್ತುತವೆನಿಸಿಕೊಂಡಿವೆ. ಅಲ್ಲದೆ ಕೊಡಗಿನಲ್ಲಿ ಕನ್ನಡದ 
ವಾತಾವರುಣವನ್ನು ಮೂಡಿಸುವಲ್ಲಿ ತಮ್ಮ 


ದೇಣಿಗೆಯನ್ನು ನೀಡಿವೆ. ಸಾಂಸ್ಕೃ ತಿಕ "ಪ್ರತಿಷ್ಠಾನವನ್ನು 
ರೂಪಿಸಿ ದೆ. 


ಾರೆಯನ್ನು ಹೀಗೆ ಸೂಚಿಸಬಹುದು 


ಬಂ ನೆ 
ಶ್ರೀ ಶೈಲ 


¢ ಶೈಲ ನಿಡುಮಾಮಿಡಿ 


3. ಉಜ್ಜಯಿನಿ 


4. ಚೀಲಾಳಸಮಯ 


5. ಮುರುಘಾನಮಯ 


6. ಜಿಟ್ಟದ ಪುರ 
ಲೀಲಾಯ್ಲಿ ಸಮಯ 


ಅನಿಶಿತ ಜಂಗಮ ಮಠಗಳು 


ತ 


(ಆಟ 


೧೬೮ 


ಇತಿಹಾಸ ದರ್ಶನ 


ಅಡಿ ಟಪ್ಪಣಿಗಳು 
. ಡಿ.ಎನ್‌. ಕೃಷ್ಣಯ್ಯ: “ಕೊಡಗಿನ ಇತಿಹಾಸ', ಮೈಸೂರು, ೧೯೭೪, ಪು. ೪೪ 
2. ಶ್ರೀ. ಜಚನಿ “ಚಂದ್ರಗುಂಡ ಶಿವಾಚಾರ್ಯ, ಜಚನಿ ಪುಸ್ತಕ ಭಂಡಾರ, ಬೆಂಗಳೂರು ೧೯೬೪, ಪು.೬, ೨೩, 
" ೨೫; ಮತ್ತು “ಯುಗಪುರುಷ ಶ್ರೀ ವಿರೂಪಾಕ್ಷ ದೇಶಿಕೇಂದ್ರರು?, ಶ್ರೀ ಜಚನಿ ಅಧ್ಯಯನ ಪೀಠ - ಸಂಶೋಧನಾ 
ಸಂಸ್ಥೆ, ಬೆಮಗಳೂರು, ೧೯೯೦, ಪ್ರ ೨ 


ಆಸಿ 


3. ಆಂಡ District Gazetteer, Bangalore, 1965 ೧. 43-45 
4. "ಕೊಡಗಿನ ಕೊಲೆಕಲ್ಲುಗಳು' ಹರತಿಸಿರಿ (ಹೆಚ್‌.ವಿ. ವೀರನಾಯಕ “ಹರತಿ” ನೆನಪಿನ ಸಂಪುಟ) ಹರ್ತಿಕೋಟೆ, 


5. ಎಂ.ಜಿ. ನಂಜುಡಾರಾಧ್ಯ "ಶ್ರೀ ನಿಡುಮಾಮಿದಿ ಶ್ರೀ ಶೈಲ ಪೀಠ ಪರಿಚಯ' ಮಾಮಿಡಿ, ಸಂ. ೪, ಸಂ, ೧೬, 
ನಲ್ಲ ತ 


- ಮಿಕ. ಸಂಪುಟ, ೧ (ಪರಿಷ್ಟತ್ತ) ಯಡೂರು ೬೨ "ಹರತಿಸಿರಿ' ಪು. ೭೧೬ 


9. ಆದೇ, ಚೇರಲಸಿರಿಮಂಗಲ ೩೫ 

10. “ಕೊಡಗಿನ ಕೊಲೆಕಲ್ಲುಗಳು'', : "ಹರತಿಸಿರಿ' ಆದೇ, ಪ್ರ ೭೦೦, ೭೪೫ 

11. ಕೆಳದಿಗುಂಡಾಜೋಯಿಸ್‌ : “ಇಕ್ಕೇರಿಯ ಐತಿಹಾಸಿಕ ಹಿನ್ನೆಲೆ,' ಕೆಳದಿ, ೧೯೨೫, ಪು, ೭೫ 

12. ತಾಮ್ರಹಡ್ಲು ಮಠದ ಮುಖ್ಯಸ್ಥ ಜಂಗಮರ ಶ್ರೀ ಚನ್ನಾವೀರಯ್ಯ ಅವರು ತಿಳಿಸಿದ್ದು 

13, ಡಿ.ಎನ್‌. ಕೃ ಷ್ಹಯ್ಯಃ ಆದೇ ಪು. ೧೨೦ ರೀತ್ಯ, ಹಾಲೇರಿ ಒಡೆಯರ ಆಂಗಣದಲ್ಲಿ ಬೆಳಗಿನ ಜಾವದಲ್ಲಿ ಕಂಚಿನ 
ಕೊಂಬನ್ನು ಜೋರಾಗಿ ಊದಿದಾಗ ಆ ಸ್ವರವು ಎಲ್ಲಿಯವರೆಗೆ ತಲುಪಿತೋ ಆ ಸೀಮೆಯೆಲ್ಲಾ ಒಂದು ಕೊಂಬು 
ಆಯಿತು. ಅಲ್ಲಿ ಕೊಂಬು ಊದಿ ಆ ಸ್ವರವು ಮುಂದೆ ಎಲ್ಲಿ ನಿಂತಿತೋ ಆದು ಮುಂದಿನ ಕೋಂಬು ಆಯಿತು. ಹೀಗೆ 
ಕೊಡಗು ದೇಶದಲ್ಲಿ ೧೨ ಕೊಂಬುಗಳಾದುವು. 

14. Coorg Memoirs, 1869, P. 175-176 

15. ಡಾ: ಶ್ರೀ. ಜಚನಿ : "ರುದ್ರ-ಭದ್ರ-ರೇಣುಕ' ಮಾಮಿಡಿ ಪ್ರಕಾಶನ, ಬೆವೆಗಳೂರು ೧೯೮೫, ಪು- ೬೩ 


. 16-17. ಡಾ| ಎಚ್‌.ಎಂ. ಮರುಳಸಿದ್ದಯ್ಯ: "ವೀರಶೈವ ಮಠಗಳ ಸಾಮಾಜಿಕ ಹೊಣೆಗಾರಿಕೆ', ಉಪನ್ಯಾಸ 


ಸಂಚಯ, (ಸಂ): ಟಿ.ಆರ್‌. ಮ ಮಹದೇವಯ್ಯ, ಶಿ ಸರ್ವಭೂಷಣ ಮಶ, ಬೆಂಗಳೂರು ೧೯೯೧, ಪು. ೨೬೯ 
18. ಎ.ಕ. ಸಂಪುಟ ೧, ಅಜ್ಜಿ ಮಠ ೬ 
19. ಈ ದಾಖಲೆಯನ್ನು ಹೊಸಪಟ್ಟಣದ ಈ. ವೀರರಾಜು ಅವರು ತೋರಿಸಿದರು. 

20. ಕೇರಳ ಹಾಗು ದ.ಕ.ಜಿಲ್ಲೆಯ ದೈವಗಳಿಂದ ಪ್ರ ಭಾವಿತರಾಗಿ ಕಟ್ಟಿಸುತ್ತಿದ್ದ, ಚಾವುಂಡಿ, ನಚ್ಚುಟ್ಟಿ, ಭೈರವ, 
ಮಂದಣ .ಮೂರ್ತಿ ಕುಟ್ಟಿಚಾತ, ಹ ಳಯ್ಮ ವಿಷ್ಣುಮೂರ್ತಿ ಇ ಹೆಂ ಪಂಜುರ್ಲಿ ಮುಂತಾದ ವಿಧದ ಕೋಲಗಳು 
21. ಎಕ, ಸಂಪು | 
22. ಎ.ಕ.ಸಂಪುಟ ಕ 

23-24. ಎ.ಕ. ಸಂಪುಟ ೧ ದನಗಲ್ಲು ೧೦೩, ೧೦೪ 
25. "ಗುರುಪುರ ಮಠದ ಇತಿಹಾಸ' ಬಸವಪಥ, ಬೆಂಗಳೂರು, ೧೯೮೦? ಪು. ೮೮ 
30. ಕೆಳದಿಗುಂಡಾಜೋಯಿಸ್‌ ಕೇರಿಯ ಐತಿಹಾಸಿಕ ಹಿನ್ನೆಲೆ, ಅದೇ, ಪು. ೩೫, ೫೨ 


9 ಆ್‌ 
೯ 


NI 
ಅ 
KY: 


ಇ 


ಇತಿಹಾಸ ದರ್ಶನ : | ೧೬೯ 


